ಜಿ.ಎ೦. ಕ್ರೀ. ಪ್ರತಿಷ್ಠಾನದ ವಾರ್ತಾಹತ್ರ 


ಸಂಪುಟ: ೧೦ ಸಂಚಿಕೆ: ೦೯ 
Vol. 10 Issue: 09 


ದಿ॥ ಹೊ ಪ್ರೊ ಎಂ.ವಿ. ಸೀತಾರಾಮಯ್ಯ 


ಸಂಸ್ಥಾಪ ಪಕರು 
ಡಾ. ಪಿ.ವಿ. ಯ 
ಗೌರವಾಧ್ಯಕ್ಷರು 
ಮೊ : ೯೯೦೦೧೯೬೫೧೭ 


ಪದಾಧಿಕಾರಿಗಳು 
ಅಧ್ಯಕ್ಷರು 
ಡಾ. ಬೈರಮಂಗಲ ರಾಮೇಗೌಡ 
ಮೊ : ೯೩೪೧೨೫೮೧೪೨ 


ಗೌಃ ಕಾರ್ಯದರ್ಶಿ 
ಡಾ. ಶಾಂತರಾಜು 
ಮೊ : ೯೯೮೦೪೮೧೪೮೪ 


ಗೌ। ಕೋಶಾಧಿಕಾರಿ 
ಡಾ. ಪ್ರಭಾಕರ ಬೆಲವಾಡಿ 
ಮೊ : ೯೪೪೮೪೮೮೯೧೦ 
ಸಂಪಾದಕರು 


ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 


ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ : ೯೫೩೫೦೯೭೩೩೭ 
ಸಂಶೋಧನ ಕೇಂದ್ರದ 
ಸಂಯೋಜನಾಧಿಕಾರಿ 
ಡಾ. ಚಿತ್ರಯ್ಯ ಪೂಜಾರ್‌ 
ಮೊ: ೯೮೪೫೬೩೭೨೪೭ 
ಚಂದಾ ವಿವರಗಳು 
ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
© 
ಸ್ಥಾಪನೆ : ೦೬-೦೫-೧೯೭೯ 


ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 


ಜನವರಿ ೨೦೨೩ 
JANUARY 2023 
ಶ್ರೀ ಶಕ ೧೯೪೫ ಶುಭಕೃತ ನಾಮ ಸಂವತ್ತರ- ದಕ್ಷಿಣಾಯಣ- ಹೇಮಂತ್‌ ಯತು ಚಾಂದ್ರಮಾನ 


ಪೂಾಂಗನಸು 3-86 
ಪುಟಗಳು ೮ 
Pages -8 


ವಾರ್ಷಿಕ ಚಂದಾ ರೂ. ೨೦/- 
A. Sub. -Rs.20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : a B.R. Ravindranath 


-ಹುಷ 


- ಮಾಘ ಮಾಸ ಸೌರಮಾನ ತುಲಾ - ವೃಶಿಕ 
ಪ್ರತಿಷ್ಠಾನದ ಸದಸ್ಯರು, ಹೊಂಗನಸು ಓದುಗರು ಹಾಗೂ 
ಎಲ್ಲಾ ಅಭಮಾನಿಗಳಗೂ 2023ರ ಹೊಸ ವರ್ಷದ 

ಶುಭಾಶಯಗಳು 


ಜ.ಎಂ.ಶ್ರೀ. 


DSS 


3 


5೫17೫533 
ತೀ.ನಂ.ಶ್ರೀ. ವಿಶೇಷ ಉಪನ್ಯಾಸ ದತ್ತಿ ಕಾರ್ಯಕ್ರಮ 
ವಿಷಯ : ತೀ.ನಂ.ಶ್ರೀ. ಅವರ ಲಲಿತ ಪ್ರಬಂಧಗಳು 
ಉಪನ್ಶಾಸಕರು : ಡಾ. ಎ ಇಡ ಸಹ ೫ ಪ್ರಾಧ್ಯಾಪ ಪಕರು, ಸರ್ಕಾರಿ ಕಲಾ ಕಾಲೇಜು, ಬೆಂ೦ಗಳೂರು 

ಜಾ ಶೀ.ನಂ೦.ಶ್ರೀ. ಅವರು ಕನ್ನಡದ ಮೂವರು ಶ್ರೀಕಾರ ದಿಗ್ಗಜರಲ್ಲಿ 
ಪಾ ಒಬ್ಬರು. ಬಿ.ಎಂ.ಶ್ರೀ. ಅವರು ಕನ್ನಡದ ಕಣ್ಣರೆಂದೇ ಪ್ರಸಿದ್ಧ ರಾದವರು. 
ಎಂ. ಆರ್‌. ಶ್ರೀ. ಅವರು ಕನ್ನ ದ ಕಣ್ಮಣಿಗಳೆಂದು . ಹೆಸರಾದವರು. 
ತೀ.ನಂ.ಶ್ರೀ. ಅವರು ಕನ್ನ ಡದ ಕಲಶವನ್ನು ಬೆಳಗಿ ಕೀರ್ತಿ 
ಗಳಿಸಿದವರು. ಶ್ರೀಮತಿ ಅಮೃತಾ ವಿ. ಅವರು ಸ್ರೀ ನಂ.ಶ್ರೀ. ಅವರ 
ಇ ಸಹೃದಯತೆ, ಕವಿಯಾಗಿ ರಸಭಾವವನ್ನು ಇಳಿಸುವ ಸ್ಪ ;ಜನಶೀಲತೆ, 
 ಶಿಷ್ಠವಾತ್ನಲ್ಪ ಮಾನವಾನುಕಂಪ ಹಾಗೂ ಕರ್ತವ್ಯ "ನಿಷ್ಠೆಗಳನ್ನು 
ಗುರುತಿಸಿ ಪ್ರಭಾವಿತರಾದವರು. ತೀ.ನ೦.ಶ್ರೀ. ಶಿಷ್ಕರಿಗೆ ಅವಿಸ್ಮರಣೀಯವಾಗಿ ಸ್ಫೂರ್ತಿ ನೀಡುವಂತ ವ್ಯಕ್ತಿತ್ವ 
ಹೊಂದಿದ್ದವರು. ಅಮೃತಾ ಅವರು ತೀ.ನಂ.ಶ್ರೀ. ಅವರ ಹೆಸರಿನಲ್ಲಿ ಪ್ರತಿಷ್ಠಾನದಲ್ಲಿ ೨೦೧೪ರಲ್ಲಿ ಅವರಿಗ 
ಪ್ರಿಯವಾಗಿದ್ದ ಕ್ಷೇತ್ರವೊ೦ದಕ್ಕೆ ಸಂಬಂಧಿಸಿದಂತೆ ಉಪನ್ಯಾಸ ಏರ್ಪಡಿಸುವ ಸಲುವಾಗಿ ದತ್ತಿನಿಧಿಯೊಂದನ್ನು 
ಸ್ಥಾಪಿಸಿದ್ದಾರೆ. ಇದು ದತ್ತಿನಿದಿಯ ಒಂಬತ್ತನೇ ವರ್ಷದ "ಕಾರ್ಯಕಮವೆಂದು ಡಾ. ಶಾಂತರಾಜು ಅವರು, 
ದತ್ತಿದಾನಿಗಳ ಪರಿಚಯಮಾಡಿ, ಉಪನ್ಯಾಸಕ್ಕೆ ಆಗಮಿಸಿರುವ ಮತ್ತು ಜಾಲತಾಣದಲ್ಲಿ ವೀಕ್ಷಿಸುತ್ತಿರುವ 

ಸಾಹಿತ್ಯಾಸಕ್ತರನ್ನು ಸ್ವಾಗತಿಸಿದರು. ನಂತರ ಸಭೆಗೆ ಉಪನ್ಯಾಸಕರನ್ನು ಪರಿಚಯಿಸಿದರು. 
ಬಿ.ಎಂ.ಶ್ರೀ. ಪ್ರತಿಷ್ಠಾನದಲ್ಲಿ ಆಚಾರ್ಯವರ್ಯರಾದ ಪ್ರೊ. ತೀ.ನಂ.ಶ್ರೀಯವರ "ಲಲಿತ 
ಪ್ರಬಂಧ'ಗಳ ಬಗ್ಗೆ ಉಪನ್ಯಾಸಕ್ಕೆ ಆಹ್ವಾನಿಸಿರುವುದು ತಮ್ಮ ಸುಯೋಗವೆಂದು ಭಾವಿಸಿ ಡಾ.ಪಿ. ನಂಜುಂಡ 
ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಬಿ.ಎ. ಪದವಿಯಲ್ಲಿ ಆರು ಚಿನ್ನದ ಪದಕಗಳನ್ನು ಪಡೆದ 
ವಿದ್ಯಾರ್ಥಿ. ಇಂಗ್ಲಿಷ್‌ ಎಂ.ಎ.ಯಲ್ಲೂ ಪ್ರಥಮ ಸ್ಥಾನ ಗಳಿಸಿದರು. ಕನ್ನಡ ಎಂ.ಎ. ಪರೀಕ್ಷೆಯಲ್ಲೂ ಪ್ರಥಮ 
ಸ್ಥಾನ ಪಡೆದು, "ಮೂರು ಸುವರ್ಣ ಪದಕಗಳನ್ನು ಪಡೆದರು. ಹೀಗೆ ತೀ.ನಂ.ಶ್ರೀ. ಅವರ ವಿದ್ಯಾಭ್ಯಾಸ 
ಮತ್ತು ವೃತ್ತಿಯ ಬಗ್ಗೆ ಮಾಹಿತಿ ನೀಡಿದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನ್ನಡ 

ಅಧ್ಯಯನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರಲ್ಲಿ ತೀ.ನಂ.ಶ್ರೀ. ಅವರೂ ಒಬ್ಬರು. 

"ತೀ.ನಂ.ಶ್ರೀಕಂಠಯ್ಯ ಶಿವರ ಲಲಿತ ಪ್ರಬಂಧಗಳು' ಎಂಬ ವಿಷಯವನ್ನು ಕುರಿತು ಕಿರಿಯ 
ಪೀಳಿಗೆಯ ವಿದ್ವಾಂಸರಾದ ಡಾ.ಪಿ. ನಂಜುಂಡ ಅವರು ವಿಷಯವನ್ನು ತಲಸ್ಪರ್ಶಿಯಾಗಿ ಓದಿಕೊಂಡು 
ಟಿಪ್ಪಣಿ ಮಾಡಿಕೊಂಡು ವಿದ್ವತ್‌ಪೂರ್ಣ ಉಪನ್ಯಾಸ ಮಾಡಿದರು. ಆಚಾರ್ಯ ಕೃತಿಯಾದ ಭಾರತೀಯ 


ಬೆ೦ಗಳೂರು - ೧೯ ತ ದ್‌ 
ಮೊಬೈಲ್‌ : ೯೯೭೨೮೧೨೧೨೭ ಕಾವ್ಯಮೀಮಾಂಸೆಯನ್ನು ಬರೆದು ಯ ಪಾತ್ರರಾಗಿ ಕಾವ್ಯ, ಹ ಮೊದಲಾಗಿ ಸಾಹಿತ್ಯ 
ಆಮೇಲ್‌ : 07181605000! ಕೃಷಿಮಾಡಿದ ತೀ.ನಂ.ಶ್ರೀ. ಅವರ ಪ್ರಬಂಧಗಳು ಶೇಕಡ ೪೦ ಗುರು ಸ್ಮರಣೆಗೆ ಮೀಸಲಾಗಿವೆ. ಟಿ.ಎಸ್‌. 
com ವೆಂಕಣ್ಣಯ್ಯ, ಬಿ.ಎಂ.ಶ್ರೀ. ಅವರ ಸ್ಮರಣೆಯಲ್ಲಿ ಸಾಗಿದ ೧೭ ಪ್ರಬಂಧಗಳ ಗುಚ್ಛವನ್ನು “ನಂಟರು' 
web: www.bmshri.org ಎಂಬ ” ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಲಾಲಿತ್ಯವೇ ಪ್ರದಾನವಾದ ಇವರ ಪ್ರಬಂಧಗಳಲ್ಲಿ “ನಮ್ಮ ನಿಮ್ಮ 
ತಜಿ ಸಮಯ; ನಡುವಿನ ವರ್ತಮಾನದ ವಿಚಾರಗಳು ಬಹು ರಮ್ಯವಾಗಿ ಚಿತ್ರಿತವಾಗಿವೆ. ೧೦ ಪ್ರಬಂಧಗಳು ಮೈಸೂರು. 
ಬೆಳಗ್ಗೆ 10-30ರಿ೦ದ ಸಂಜೆ 5-30ಗಂಟಿ. ಕ ಫು ಲ ಕ 
ಡು ವಿಶ್ವವಿದ್ಯಾನಿಲಯ ಮತ್ತು ಅಲ್ಲಿನ ಪ್ರಾಧ್ಯಾಪಕರ ಸುತ್ತಮುತ್ತಲಿನ ವಿಚಾರಗಳೇ ಆಗಿವೆ. "ನಂಟರು', “ನೆಗಡಿ 


ವಾರದ ಎಲ್ಲ ದಿನಗಳಲ್ಲೂ ಕಚೇರಿ ಕಾರ್ಯ 
ನಿರ್ವಹಿಸುತದೆ. "ಕಾಸಿನ ಸಂಘ” ಪ್ರಬಂಧಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತವೆ. ೩ನೇ ಪುಟಕ್ಕೆ 


11011887850 January 2023 


Vol. 10 Issue 9 


ಸುಂಟರಗಾಳಿಯಂತೆ ೨೦೨೦ರ ಆದಿಯಲ್ಲಿ ಇಡೀ 
ಪ್ರಪಂಚವನ್ನೇ ಅತೀವವಾಗಿ ಕಾಡಿದ ಕರೋನಾ ಸಾಂಕ್ರಾಮಿಕದಿಂದ 
ತ ನಾವು ನೋವುಗಳು, ಕಷ್ಟ ನಷ್ಟಗಳನ್ನು ಕೆಟ್ಟ ಕನಸು 
ಎಂಬಂತೆ ತಿಳಿದು ಯಥಾ ಪ್ರಕಾರ ಜೀವನ ನಡೆಸಲು ನಾವೆಲ್ಲರೂ 
ಅಣಿಯಾಗುತ್ತಿರುವಂತೆಯೇ, "ಹೋದೆಯಾ ಪಿಶಾಚಿ ಎಂದರೆ ಬಂದೆ 
ಗವಾಕ್ಷಿಯಲ್ಲಿ ಎ೦ಬ ಪರಿಸ್ಥಿತಿ ಬಂದೊದಗಿದೆ. 

೨೦೧೯ರ ಅಂತ್ಯದಲ್ಲಿ ಯಾವ ಚೀನಾ ದೇಶದ ವುಹಾನ್‌ 
ನಗರದಲ್ಲಿ ಪ್ರಾರಂಭವಾದ ಕರೋನಾ ವೈರಾಣುವಿನ ಈಗಿನ 
ರೂಪದ ವೈರಾಣು ಅದೇ ಚೀನಾದಲ್ಲಿ ಈಗ ೨೦೨೨ರ ಅಂತ್ಯದಲ್ಲಿ 
ಮತ್ತೊಮ್ಮೆ 15 ಎತ್ತಿ, ವಿಶ್ವಾದ್ಯಂತ ' ಮಿಲಿಯಾಂತರ ಜನಗಳನ್ನು 
ಕಾಡಿ ಪ್ರಾರಂಭ ಮಾಡಿದೆ. "ನಾ, ಅಮೆರಿಕಾ, ಜಪಾನ್‌ ಇತ್ಯಾದಿ. 
ದೇಶಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿರುವುದೆಂದು 
ವರದಿಗಳು ಬರತೊಡಗಿವೆ. ಒಂದು ಅಂದಾಜಿನ “ಪ್ರಕಾರ ಚೀನಾದ 
ಶೇ. ೬೦ ರಷ್ಟು ಜನರು ಮತ್ತು ಇಡೀ ವಿಶ್ವದ ಶೇ. ೧೦ ರಷ್ಟು 
ಜನರಿಗೆ ಸೋಂಕು ಉಂಟಾಗಿ ಮಿಲಿಯಾಂತರ "ನರು ಸಾವನ್ನಪ್ಪುವ 
ಸಾಧ್ಯತೆಗಳು ಇವೆ. 

೨೦೨೦ ಹಾಗೂ ೨೦೨೧ರಲ್ಲಿ ಭಾರತದ ಜನತೆ 
ಅನುಭವಿಸಿದ ಕಷ್ಟ ನಷ್ಟಗಳನ್ನು ಬಹುತೇಕ "ಜನರು ಮರೆತಿರಲಿಕ್ಕಿಲ್ಲ. 
ಲಕ್ಷಾಂತರ ಜನರೆ ಜೀವನಗಳೇ ಅಸ್ಪವ್ಯಸ್ತಗೊಂಡು, ಆದಾಯ 
ಮಾರ್ಗಗಳು ಕಮರಿಹೋಗಿ ಲೆಕ್ಕವಿಲ್ಲದಷ್ಟು: ಜನರು ನಿರುದ್ಯೊ ಗಿಗಳಾಗಿ 


ಕಡು ಬಡತನದತ್ತ ದೂಡಲ್ಪಿಟ್ಟಿರುತ್ತಾರೆ. ಲಕ್ಷಾಂತರ " ಮಕ್ಕಳು 
ಅನಾಥರಾಗಿರುತ್ತಾರೆ. 

ಹಾಗಿದ್ದರೂ, ಸರ್ವಾಧಿಕಾರಿ ಸರ್ಕಾರವಿರುವ ಚೀನಾ 
ದೇಶದ ಪರಿಸ್ಥಿತಿಗಿಂತ ಪ್ರಜಾಪ್ರಭುತ್ವದ ಸರ್ಕಾರವಿರುವ ನಮ್ಮ 


ಭಾರತದ ಪರಿಸ್ಥಿತಿಯೇ ವಾಸಿ ಎನಿಸುವಷ್ಟರ ಮಟ್ಟಿಗೆ ಕರೋನಾ 
ವೈರಾಣುವಿನ ಸೋಂಕುಗಳನ್ನು ಹತ್ತಿಕ್ಕಲಾಗಿರುವುದು ಸ್ವಲ್ಪ ಮಟ್ಟಿಗೆ 
ಸಮಾಧಾನ ತರುವ ವಿಷಯವಾಗಿದೆ. 

ಕರೋನಾ ವೈರಾಣು ಸೋಂಕಿನ ಮೊದಲ ಎರಡು ಅಲೆಗಳ 
ಕಷ್ಟಗಳನ್ನು ಅನುಭವಿಸಿರುವ ನಾವು ಹಲವು ರೀತಿಯ ಪಾಠಗಳನ್ನು 
ಕಲಿತಿದ್ದೇವ. ಈ ಪಾಠಗಳನ್ನು ಮರೆಯದೇ ನಾವೆಲ್ಲರೂ ಮತ್ತೊಮ್ಮೆ 
ಜಾಗ್ರತೆ" ವಹಿಸಿ ಹೊಸ ರೂಪದ ವೈರಾಣುವಿನಿಂದ ಬರಬಹುದಾದ 
ತೊಂದರೆಗಳನ್ನು ಎದುರಿಸಲು ಗ ಮತ್ತೊಮ್ಮೆ 
ನಮ್ಮ ಹತ್ತಿರದ. ಬಂಧು ಮಿತ್ರರಿಗೆ ಸೋಂಕು ಹತ್ತಿದಲ್ಲಿ ವಿನು 
ಮಾಡಬೇಕೆ ಎಂದು ಸಿದ್ಧವಾಗಬೇಕಾಗಿದೆ. ಲಾಕ್‌ ಡೌನ್‌ ಪರಿಸ್ಥಿತಿ 
ಎದುರಿಸಲು, ವಾಣಿಜ್ಯ ಹಾಗೂ ಉದ್ಯಮಗಳು ಸ್ಥಗಿತಗೊಳ್ಳುವ, 
ದೈನಂದಿನ ಬಳಕೆ ಪದಾರ್ಥಗಳ ಕೊರತೆ ಉಂಟಾಗುವ, ಹಣ 
ಮತ್ತು ಇತರ ಸಂಪನ್ಮೂಲಗಳ ಕೊರತೆ ಉಂಟಾಗುವ ಪರಿಸ್ಥಿಗಳನ್ನು 
ಎದುರಿಸಲು ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅನಿವಾರ್ಯತೆ 
ಕಾಣಿಸತೊಡಗಿದೆ. 

ಮುಖ್ಯವಾಗಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ 
ಹಂತದಲ್ಲಿರುವವರು, ಆಪತ್ತುಗಳು ಇರಬಹುದಾದ ಚಟುವಟಿಕೆಗಳಲ್ಲಿ 
ತೊಡಗಿರುವವರು, ಹೊಸ ಉದ್ಯೋಗಗಳತ್ತ ಚಿತ್ತ ಹರಿಸುತ್ತಿರುವವರು 
ಎಚ್ಚೆತ್ತುಕೊಂಡು ಹುಷಾರಿಯಲ್ಲಿರಬೇಕು. ಜೊತೆಗೆ ವ್ಯಕ್ತಿಗಳು ಮತ್ತು 
ಸಂಘ ಸಂಸ್ಥೆಗಳು ಹಣ ಮತ್ತು ಸಂಪನ್ಮೂಲಗಳ" “ಉಳಿತಾಯ 
ಮಾಡುವತ್ತ ಗಮನ ಹರಿಸಬೇಕು: ಮಾನವ ಸಂಘಜೀವಿ ಎಂದು 
ಮರೆತಿರುವವರು ಬಂಧು ಮಿತ್ರರ ಜೊತೆ ಕೈ ಜೋಡಿಸಬೇಕು. 

538೨೨ ರಲ ಭಾರತದ ಪರಸ್ಥಿತಿ ಸ್ವಲ್ಪ ಮಟ್ಟಿಗೆ 
ಉತ್ತಮಗೊಂಡು ಸರ್ವ ಕ್ಷೇತ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳು 
ಬಿರೆಸುಗೊಂಡಿದ್ದವು. ಅದೇ” ರೀತಿಯ ಪ್ರಗತಿಯನ್ನು ಬರಲಿರುವ 


ಭಾವನೆಯನ್ನು ಹೊತ್ತಿರುವ ಸಮಯದಲ್ಲಿ ವಿಪತ್ತು ಬರಬಹುದೆಂಬ 
ಎಚ್ಚರಿಕೆ ಘಂಟೆಯನ್ನು ಬಾರಿಸಬೇಕಾಗಿ ಬಂದಿರುವುದು ದುಖ ತರುವ 
ವಿಷಯವಾಗಿದೆ. 

ಊದಯವಾಗುತ್ತಿರುವ ೨೦೨೩ನೇ ಇಸವಿಯಲ್ಲಿ ನಾವು 
ಹೆದರಿರುವಂತೆ ಹೊಸ “ಕರೋನಾ ಅಲೆ ಬರಲಾರದು. ತಜ್ಞರು 
ಮಾಡಿರುವ ಅಂದಾಜುಗಳು ತಪ್ಪಾಗಿರಬಹುದು, ವಿಶ್ವದ ಜನತೆಗೆ ಈ 
ಹೊಸ ಕಷ್ಟ ಕೋಟಲೆಗಳನ್ನು ಅನುಭವಿಸುವ ದೌರ್ಭಾಗ್ಯ ಬರಲಾರದು, 
13೨೨೫ ನೇ ಇಸವಿಯಲ್ಲಿ ಭಾರತ ಹಾಗೂ ಪಂಚದ ಎಲ್ಲಾ 
ದೇಶಗಳಲ್ಲಿ ಸಮೃದ್ಧತೆ ತುಂಬಿತುಳುಕಾಡಿ ವಿಶ್ವದ ನು ಬಿಲಿಯ 
ಮಾನವರು ಹಾಗೂ ಬಿಲಿಯಾಂತರ ಇತರ” ಜೀವಿಗಳು ಎಲ್ಲವೂ 
ಸುಖ, ಶಾಂತಿ, ನೆಮ್ಮದಿಯಿಂದ ತಮ್ಮ ತಮ್ಮ ಜೀವನ ನಡೆಸುವಂತೆ 
ಆಗಲಿ ಎಂದು ಆಶಿಸೋಣ. 

ಸಮಸ್ತ ಸನ್ಮಂಗಳಾನಿ ಭವಂತು. 
ಸರ್ವೇ ಜನಾ ಸುಖಿನೋ ಭವಂತು 


- ಬಿ.ಆರ್‌. ರವೀಂದ್ರನಾಥ್‌ 


ದತ್ತಿದಾನಿಗಳ ವಿವರ 
ಶ್ರೀ ಸಾಹಿತ್ಯ ಪ್ರಶಸ್ತಿ 
ಹೊಸಗನ್ನಃ ಡದಲ್ಲಿ ನವೋದಯ ಕಾವ್ಯದ ಹರಿಕಾರರಾಗಿದ್ದು, 
ಇಪ್ಪತ್ತನೆಯ ಶತಮಾನದ ಮೊದಲ ಕನ್ನಡ ಚಳುವಳಿಗಾರರೆನ್ನ! ಬಹುದಾದ 
ಬಿ.ಏರೆ. ಶ್ರೀ. ಅವರ ಹೆಸರಿನಲ್ಲಿ ೦0೧೪ರವರೆಗೆ ಹೆಮ್ಮೆಯಿಂದ 
ಸ್ಫರಿಸಿಕೊಳ್ಳುವ ಪ್ರಶಸ್ತಿ ಯಾವುದೂ ಸ್ಥಾಪನೆಗೊಂಡಿರಲಿಲ್ಲ. “ ಅವರ 
ಮಗಳು ಶ್ರೀಮತಿ ಕಮಲಿನಿ ಶಾ. ಬಾಲುರಾವ್‌ ಅವರು, ಬಿ. ಎಂ.ಶ್ರೀ. 
ಅವರ “ಹೆಸರಿನಲ್ಲಿ "ಶ್ರೀ ಸಾಹಿತ್ಯ ಪ್ರಶಸ್ತಿ'ಯನ್ನು ಪ್ರತಿವರ್ಷ ನೀಡಲು 
ದತ್ತಿಯೊಂದನ್ನು ಪ್ರತಿಷ್ಠಾ ನದಲ್ಲಿ ಸ್ಥಾಪಿಸಿದ್ದಾರೆ. "`ಕನ್ನಡ ಸಾಹಿತ್ಯಕ್ಕೆ 
ಗಣನೀಯ ಕೊಡುಗೆಯಿತ್ತ ಸಾಹಿತಿಯೊಬ್ಬರಿಗೆ ಪ್ರದಾನ ಮಾಡುವೆ 
ಒಂದು ಲಕ್ಷ ರೂಪಾಯಿಗಳ ನಗದನ್ನೊಳಗೊಂಡ. ಪುರಸ್ಕಾರವಿದು. 
ಮೂರು ಮುಂದಿ ಹಿರಿಯ ವಿದ್ವಾಂಸ ವಿಮರ್ಶಕರನ್ನೊಳಗೊಂಡ 
ಸಮಿತಿ ಈ ಪ್ರಶಸ್ತಿಗೆ ಅರ್ಹರಾದವರನ್ನು ಆಯ್ಕೆಮಾಡುತ್ತದೆ. 
ಶ್ರೀಮತಿ ಕಮಲಿನಿ ಬಾಲುರಾವ್‌ 
ಶ್ರೇಷ್ಠ ಸಾಹಿತಿ, ಅನುವಾದಕರು ಮತ್ತು ಕೇಂದ್ರ ಸಾಹಿತ್ಯ 
ಅಕಾಡೆಮಿಯ ಕಾರ್ಯದರ್ಶಿಗಳೂ ಆಗಿದ್ದ ಶ್ರೀ ಶಾ.ಬಾಲುರಾಯರ 
ಪತ್ನಿ ಮತ್ತು ಹೊಸಗನ್ನಃ ಡದ ಆಚಾರ್ಯ ಜಿ.ಎಂ. ಶ್ರೀ. ಅವರ ಮಗಳು 
ತಂಗಮ್ಮ ಮತ್ತು ಅಳಿಯ ಎನ್‌. ನಾಗರಾಜರಾವ್‌ `ಅವರ ಪುತ್ರಿಯಾದ 
ಶ್ರೀಮತಿ ಕಮಲಿನಿ ಅವರು ಬಿ.ಎಂ.ಶ್ರೀ. ಪ್ರತಿಷ್ಠಾನಕ್ಕೆ ನೀಡಿರುವ 
ಕೊಡುಗೆ ಅಪಾರ. ವಿವಿಧ ಪ್ರಶಸ್ತಿಗಳು ಮತ್ತು ನೆರವಿಸ ರೂಪದಲ್ಲಿ 
ಲಕ್ಷಾಂತರ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. 
ಹಾಸ್ಯ ಬ್ರ ಬ್ರಹ್ಮ ಟ್ರಸ್ಟ್‌ 
ಸದಭಿರುಚಿಯ ಹಾಸ್ಯ ಪ್ರಚಾರಕ್ಕಾಗಿ ಹಾಸ್ಯಬ್ರಹ್ಮ ಟ್ರ ಟ್ರಸ್ಟ್‌ ಅನ್ನು 
ಸಪಸಾಧಮನನ್ನ ಸ್ನೇಹಿತರೊಂದಿಗೆ ೨೦೦೩ರಲ್ಲಿ ಸ್ಲಾಪಿಸಲ್‌ಯಿತು. 
ಹಾಸ್ಯ ಬ್ರಹ್ಮ ಟ್ರಸ್ಟ್‌ ನ ಆಶಯದಂತೆ ಸುಮಾರು ರ್ಷಗಳ ಕಾಲ 
ಸದಜರುಜಯ ಹಾಸ್ಯ ಸಾಹಿತ್ಯವನ್ನು ಹಾಸ್ಕೋತ್ಸವಗಳ ಮೂಲಕ, 
ಹಾಸ್ಯ ಪುಸ್ತಕಗಳ ಪಕಟಣೆಯ "ಮೂಲಕ. ಹಾಸ್ಯ ಸೆಮಿನಾರುಗಳನ್ನು 
ಆಯೋಜಿಸುವ ಮೂಲಕ, ಹಾಸ್ಯ ಕಾರ್ಯಕ್ರಮಗಳನ್ನು ಸಂಘಟಸುವ 
ಮೂಲಕ, ಹಾಸ್ಯ ಬರಹಗಾರರಿಗೆ, ವ್ಯಂಗ್ಯ ಚಿತ್ರಕಾರೆರಿಗೆ ಆರ್ಥಿಕ 
ನೆರವು ನೀಡುವುದರ ಮೂಲಕ ಮತ್ತು 'ಹಲಿವಾರು ಸಮಾಜಮುಖೀ 
ಕಾರ್ಯಗಳ ಮೂಲಕ ಹಾಸ್ಯಬ್ರಹ್ಮ ಟಸ್ಟ್‌ ತನ್ನ ಗುರಿಯಲ್ಲಿ ಬಹುತೇಕ 
ಯಶಸ್ಸನ್ನು ಸಾಧಿಸಿದೆ. ಹಾಗೂ ಸಾರಸ್ಪತ ಲೋಕದಲ್ಲಿ ತನ್ನದೇ 
ಆದ ಹೆಸರನ್ನು ಛಾಪಿಸಿದೆ. ಕೊಂಚ ಮಟ್ಟಿಗೆ ಆರ್ಥಿಕವಾಗಿಯೂ 


ಹೊಸ ವರ್ಷ” ೨೦೨೩ರಲ್ಲಿಯೂ ಕಾಣುತ್ತೇವೆಂದು ಆಶಾ ಸಧೃಡವಾಗಿರುವ ಸಂಸ್ಥೆ ಎಂದು ಹೆಸರು ಮಾಡಿದೆ. 
[2064 | January 2023 Honganasu 


Vol. 10 Issue 9 


೦೧-೦೧-೨೦೨೩ ಭಾನುವಾರ ಬೆಳಗ್ಗೆ: ೧೦.೦೦ 
ಬಿ.ಎಂ.ಶ್ರೀ. ಪ್ರತಿಷ್ಠಾನ ಮತ್ತು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ 
“ಕುವೆಂಪು-ವರ್ತಮಾನದ ಬೆಳಕಿನಲ್ಲಿ' ಒಂದು ದಿನದ ವಿಚಾರ ಸಂಕಿರಣ ಮತ್ತು ಧ್ವಜ ಸ್ತಂಭ ಉದ್ರಾಟನೆ 


ಉದ್ಭಾಟಕರು : ನಾಡೋಜ ಡಾ. ಬರಗೂರು ರಾಮಚಂದ್ರಪ್ಪ. 
ಸುಪ್ರಸಿದ್ಧ ಸಾಹಿತಿಗಳು, ಚಲನಚಿತ್ರ ನಿರ್ದೇಶಕರು 


ಅಧ್ಯಕ್ಷ ತೆ: ಶ್ರೀ ಎಂ. ತಿಮ್ಮಯ್ಯ 
ಅಧ್ಯಕ್ಷ ರು, ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ 
೦೪-೦೧-೨೦೨೩ ಬುಧವಾರ ಸಂಜೆ : ೫.೦೦ 
ಹಾಸ್ಯಬ್ರಹ್ಮ ಟ್ರಸ್ಟ್‌ ದತ್ತಿ 
ಉಪನ್ಯಾಸಕರು : ಡಾ. ಕೆ.ಪಿ. ಪುತ್ತುರಾಯ 


ನ 
ವಿಶ್ರಾಂತ ನಿರ್ದೇಶಕರು, ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 


ವಿಷಯ : ಬದುಕಿನಲ್ಲಿ ಹಾಸ್ಯ 


೧೦-೦೧ -೨೦೨೩ ಮಂಗಳವಾರ ಸಂಜೆ : ೫೦೦ 
ಶ್ರೀಮತಿ ರಂಗನಾಯಕಮ್ಮ - ಶ್ರೀ ಜಿ. ಸುಬ್ಬರಾವ್‌ ದತ್ತಿ ಸಂಗೀತ ಕಾರ್ಯಕ್ರಮ 
ನಡೆಸಿಕೊಡುವವರು : ಶ್ರೀಮತಿ ಸಂಧ್ಯಾ ಶ್ರೀನಾಥ್‌ 


೨೨-೦೧-೨೦೨೩ ಭಾನುವಾರ ಬೆಳಗ್ಗೆ : ೧೦.೩೦ 
"ಶ್ರೀ ಸಾಹಿತ್ಯ ಪ್ರಶಸ್ತಿ' ಪ್ರದಾನ ಸಮಾರಂಭ 


೨೫-೦೧-೨೦೨೩ ಬುಧವಾರ ಬೆಳಗ್ಗೆ 120133 
ಶ್ರೀಮತಿ ಬಿ.ಜಿ.ಕುಸುಮಾ ಮತ್ತು ಕುಟುಂಬದವರು 


ದಿ.ಬಿ.ಎಸ್‌. ಬ ಪಸ ಮತ್ತು ಶ್ರೀಮತಿ ವೇದವತಿಬಾಯಿ ಗಮಕ ದತ್ತಿ ಕಾರ್ಯಕ್ರಮ 


ಷಯ : ಕುಮಾರವ್ಯಾಸ ಭಾರತದಲ್ಲಿ “ಸೌಗಂಧಿಕ ಪುಷ್ಟ” 
ವಾಚನ : ಶ್ರೀಮತಿ ರಾಜಶ್ರೀ ರಂಗನಾಥ್‌ 
ವ್ಯಾಖ್ಯಾನ : ಶ್ರೀಮತಿ ಶಾಂತಾ ನಾಗಮಂಗಲ 


೧ನೇ ಪುಟದಿಂದ 
"ನಂಟರು' ಲಲಿತ ಪ್ರಬಂಧವು ಪ್ರಶ್ನೆ ಗಳಿಗೇ ಮೀಸಲಾದಂತಿದೆ. ಪ್ರೆ ಯಲ್ಲೇ ಪ ಪ್ರಾರಂಭವಾಗಿ, ಪ್ರಶ್ನೆ ಉತ್ತರಗಳ ರೂಪದಲ್ಲಿದೆ. ೬೦ ವರ್ಷದ 
ಹಿಂದೆ ಬರೆದಿರುವ ಅವರ ಲಲಿತ ಪ್ರಬಂಧಗಳು ಇಂದಿಗೂ ಪ್ರಸ್ತುತವಾಗಿವೆ. ಪ್ರಸ್ತುತ ಓದುವ ಸ ಸಂಸ ತ್ರ ಕ್ಷೀಣಿಸುತ್ತಿರುವ "ಸಮಯದಲ್ಲಿ 
ತೀ.ನಂ.ಶ್ರೀ. ಅವರ ಲಲಿತ ಪ್ರಬಂಧಗಳು ಕನ್ನ ಡಕ್ಕೆ ಒಂದು ವಿಶೇಷ ಕೊಡುಗೆ ಎಂದು ಅಭಿಪ್ರಾಯಪಟ್ಟರು. ಸರ್‌ ಎಂ. ವಿಶ್ವೇಶ್ವರಯ್ಯ "ಅವರನ್ನು 
ಕುರಿತಾದ ಪ್ರಬಂಧವು ವಿಶಿಷ್ಟ ಮಾಹಿತಿಗಳನ್ನೊ ಳಗೊಂಡಿದೆ ಎಂದು ಹೇಳಿದರು. 

ಉಪನ್ಯಾಸ ಮುಗಿದ ನಂತರ ಪ್ರೊ ಬ ಅಶ್ವತ್ಥನಾರಾಯಣ ಅವರು ತೀ.ನಂ.ಶ್ರೀ. ಯವರೊಂದಿಗೆ ತಮಗಿದ್ದ ಒಡನಾಟ, ಅವರೊಂದಿಗಿನ 
ಚಿಂತನೆ, ಆಲೋಚನೆಗಳನ್ನು ಹಂಚಿಕೊಂಡಿದ್ದು ಡ್‌” ಪಿ. ನಂಜುಂಡ ಅವರು ನೀಡಿದ ಉಪನ್ಯಾಸಕ್ಕೆ ಪೂರಕವಾಗಿತ್ತು ಅಧ್ಯಕ್ಷತೆ ವಹಿಸಿ 
ಮಾತನಾಡಿದ ಡಾ. ಬೈರಮಂಗಲ ರಾಮೇಗೌಡ “ಕುವೆಂಪು ಅವರಿಂದ “ಆಚಾರ್ಯ ಕೃತಿ' ಎನಿಸಿಕೊಂಡ “ಭಾರತೀಯ ಕಾವ್ಯ ಜಾ 
ಯಂಥ ಅದ್ಭುತ ಕೃತಿಯನ್ನು ಕನ್ನ ಡಕ್ಕೆ ಕೊಟ್ಟ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅವರು ಕಾವ್ಯ ಮೀಮಾಂಸೆ, ಭಾಷಾ ವಿಜ್ಞಾನ, ಛಂದಸ್ಸು, 
ಸಾಹಿತ್ಯ ಎನರ್ಶೆ. ಪ್ರಬಂಧ ಸಾಹಿತ್ಯ ಗೆಂಥಸಂಪಾದನೆ. ಅನುವಾದ ಸಾಹಿತ್ಯ ವಿಷಯಗಳಲ್ಲಿ ತಜ್ಞತೆ ಪಡೆದುಕೊಂಡು ಈ ಕ್ಷೇತ್ರಗಳನ್ನು 
ಶ್ರೀಮಂತಗೊಳಿಸಿದವರು. ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕನ್ನಡ ಭಾಗದ ಮೊಟ್ಟ ಮೊದಲ ಪ್ರಾಧ್ಯಾಪಕರಾಗಿದ್ದರು. ಅವರ 
ಪ್ರಾಧ್ಯಾಪಕರಾಗಿ ಅನುಪಮ ವಾಗ್ಮಿಯಾಗಿ “ಪ್ರಸಿದ್ಧರಾಗಿದ್ದರು” ಎಂದು "ಹೇಳಿದರು. 

ಡಾ. ಪ್ರಭಾಕರ್‌ ಬೆಲವಾಡಿ ಅವರು ಎಲ್ಲರಿಗೂ ವಂದನೆ ಅರ್ಪಿಸಿದರು. 


Honganasu January 2023 


Vol. 10 Issue 9 


ಬಿಎಂಸ್ರೀ ಶ್ರಷ್ಠನರಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 
೪-೧೨-೨೦೨೨ 


ಏ.ಸೀ., ಶಾಂತಾ ಪ್ರಭುಶಂಕರ, ವೆಂಕಟರಂಗಪ್ಪ, ಚಂದಶೇಖರಶರ್ಮ, ಟಿ.ಎನ್‌. ಮಹಾದೇವಯ್ಯ, 


ಜಿ.ಪಿ.ರಾಜರತ್ನಂ, dE ಪಟವಾರಿ, ಬಿ.ಎಂ.ಶ್ರೀ. ದತ್ತಿಗಳ ಸಂಯೋಜಿತ ಕಾರ್ಯಕ್ರಮ 
ಷಯ : ಜಿ.ಪಿ.ರಾಜರತ್ನಂ ಅವ ರ ರತ್ನನ” ಪದಗಳು 


ಉಪನ್ಯಾಸಕರು : ತ ಸ್ರ ಆಶ 
ವಿಜಯ ಪದವಿ ಪೂರ್ವ ಕಾಲೇಜು, ಜಯನಗರ 


ಶ್ರೀ ಬಿ.ಎಸ್‌.ಗುರುಪ್ರಸಾದ್‌ ಅವರು ದತ್ತಿದಾನಿಗಳ ಆಶಯ 
ಮತ್ತು ಈವರೆಗೆ ದತ್ತಿ ನಿಧಿಯಡಿಯಲ್ಲಿ 'ತಯೋಜಿಸಿದಂತಹ 
ಕಾರ್ಯಕ್ರಮಗಳನ್ನು ಸರಿಕ್ಷಿಪ್ತವಾಗಿ ಸಭೆಗೆ ಪರಿಚಯಿಸುವ ಮೂಲಕ 
ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಈಗಿನ ಯುವಪೀಳಿಗೆಯ 
ವಿದ್ವಾಂಸರು, ಪೂರ್ವಸೂರಿಗಳು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 
ಸಲ್ಲಿಸಿದ ಸೇವೆಯನ್ನು ಅರಿತುಕೊಳ್ಳುವ ಸಲುವಾಗಿಯೇ ಪ್ರತಿಷ್ಠಾನವು 
' ದತ್ತಿನಿಧಿಯ ಕಾರ್ಯಕ್ರಮಗಳಿಗೆ ಯುವ ಉಪನ್ಯಾಸಕರನ್ನು 
ಆಹ್ವಾನಿಸಿ ಉಪನ್ಯಾಸಗಳನ್ನು ನಡೆಸುತ್ತಿರುವುದಾಗಿ ಡಾ. ಶಾ೦ತರಾಜು 
ಓ ತಿಳಿಸಿದರು. ಅದರಂತೆ ಉಪನ್ಯಾಸಕರಾಗಿ ಆಗಮಿಸಿರುವ ಡಾ.ಅರ್ಚನಾ 
ಆರ್‌. ಅವರನ್ನು ಆದರದಿಂದ ಸ್ವಾಗತಿಸಿ, ಅವರ ಪರಿಚಯವನ್ನು 
ಮಾಡಿಕೊಟ್ಟು ಎಲ್ಲರಿಗೂ ಸ್ವಾಗತ ಕೋರಿದರು. 
ಜಿ.ಪಿ.ರಾಜರತ್ನಂ ಅವರ ಜನನ, ವಿದ್ಯಾಭ್ಯಾಸ, ಅಧ್ಯಾಪಕ ವೃತ್ತಿಯ ಬಗೆಗೆ ಹೇಳಿ, ತಮ್ಮ ಬದುಕಿನ ಅನುಭವಗಳ ಬಂಡವಾಳದಿಂದಲೇ 
ಜಿ.ಪಿ.ರಾಜರತ್ನಂ ಶ್ರೇಷ್ಠ ಸಾಹಿತಿಯಾಗಿ ರೂಪುಗೊಂಡಿದ್ದನ್ನು ಅರ್ಚನಾ ಅವರು ಮನಮುಟ್ಟುವ ರೀತಿಯಲ್ಲಿ ತಿಳಿಸಿದರು. ರಾಜರತ್ನಂ ಅವರ 
ಕೃತಿಗಳು ಸಮಗ ಕರ್ನಾಟಕದ ಆಸ್ಮಿಯೆಂದು ಕನ್ನಡ ಸಾರಸ್ವತ" ಲೋಕ ಈಗಲೂ ಪರಿಗಣಿಸುತ್ತಿದೆ. ಕನ್ನಡ ಸಾಹಿತ್ಯ ಕ್ಷೇತದಲ್ಲಿ “ಕುಡುಕರ. ಸಾಹಿತ್ಯ', 


ಶಿ ಲಿ 
ಸಾಹಾ 


ರ ಜರತ್ನಂ ಅವರ ಪ್ರಯೋಗಶೀಲತೆ ಡಿದ. 1 ಅಂತರಂಗದ ಮಾತುಗಳನ್ನು ವೇದಾಂತವನ್ನು ೬೩೪1೭11 .. 


ರತ್ನನ ಪ್ರಪಂಚ” ವನ್ನು ಸೃಷ್ಟಿಸಿದರು. ಅವರ "ಪುಟ್ನಂಜಿಯ ಪದಗಳು' ವಿಶಿಷ್ಟವಾದ ದಾಂಪತ್ಯ. ಸಾಹಿತ್ಯವಾಗಿ ಹೊರಹೊಮ್ಮಿದ್ದುಂಟು ಎಂದು 
ಹೇಳ ಪದ್ಯಗಳನ್ನು 'ಉದಾಹರಿಸಿದರು. ಎಲ್ಲಾ "ಕಾಲಕ್ಕೂ ಸಮಕಾಲೀನವೆನಿಸುವ ಅವರ ಗ್ರಾಮ್ಯಭಾಷೆಯ ಸೊಗಡು, ಲಯ, ನಿರೂಪಣಾ 
ೈಲಿಯಲ್ಲಿ ಕನ್ನಡ “ಧಾಷೆಯ ಮೇಲಿನ ಅಭಿಮಾನ ವ್ಯ್ತವಾಗಿದೆ 

ರಾಜರತ್ತಂ ತಮ್ಮ ಆತ್ಮಚರಿತ್ರೆ "ಹತ್ತು ವರುಷ ’ ದಲ್ಲಿ "ರತ್ನನ ಪದಗಳು' ಸೃಷ್ಟಿಯಾದ ಹಿನ್ನೆಲೆಯನ್ನು ದಾಖಲಿಸಿದ್ದಾರೆ. ತಮ್ಮ ಮೇಲೆ 
ಟಿ.ಪಿ.ಕೈಲಾಸಂ ಎಲರ ನಿಚ್ಚಳವಾದ ಪ್ರಭಾವ "ಇರುವುದನ್ನು ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ಜರಾ ೬೬2113] ದೀರ್ಫವಾದ ಸ್ನೇಹ 
ಹೊಂದಿದ್ದ ರಾಜರತ್ನಂ ಅವರು, ಬುದ್ಧನ ಜಾತಕದ ಕಥೆಗಳನ್ನು ಅಚ್ಚುಹಾಕಿಸಲು ಮಂಗಳೂರಿಗೆ ಭೇಟಿನೀಡಿದ್ದನ್ನೂ ಮತ್ತು “ಯೆಂಡ್ಕುಡ್ಕ ರತ; ನ 
ಸದಗಳನ್ನು ಸ್ಪತಃ ೬1 ಹಾಡುತ್ತಿದ್ದುದನ್ನೂ ಜ್ಞಾಪಿಸಿಕೊಂಡಿರುವುದನ್ನು ಶ್ರೀಮತಿ ಅರ್ಚನಾ ಅವರು ಪಸ್ತಾಪಿಸಿದರು. ೧೯೩೧ರ ಮಡಿಕೇರಿಯ 

ಹಿತ್ಯ ಸಮ್ಮೇಳನದಲ್ಲಿ "ಯೆಂಡ್ಕುಡ್ಕ 'ರತ್ತ' ಮತ್ತು "ಮಡಿಕೇರಿಲಿ ಮ೦ಜು' ಎಂಬ ಕವನಗಳನ್ನು ಬರೆದು, ಹಾಡಿದ್ದಾಗಿಯೂ ತಿಳಿಸಿದರು. ವಿ.ಸೀ., 

ಕೆ.ವಿ.ಅಯ್ಯರ್‌, ರಾಶಿ, ನಾ. ಕಸೂರಿ. ಮಾಸ್ತಿ ಮುಂತಾದ ಹಳೆಯ ತಲೆಮಾರಿನ ಸ ಸಾಹಿತಿಗಳಲ್ಲಿ ರಾಜರತ್ನಂ ಅವರು ವಿರಳರೆಂದೆನಬಹುದು, 
ರಾಜರತ್ನಂ ಅವರು ಎಂ.ಎ. ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿ ತಾವು ರಚಿಸಿದ ಕವನವೊಂದಕ್ಕೆ ಬಿ.ಎಂ.ಶ್ರೀ. ಅವರು ಕೊಡಮಾಡುವ ಸ್ವರ್ಣ 
ಸದಕ ಪಡೆದುಕೊಂಡು, ಅದನ್ನು ಮಾರಿ ಬಂದ ಹಣದಿಂದಲೇ “ಯೆಂಡ್ಕುಡ್ಕ ರತ್ನ' ವನ್ನು ಅಚ್ಚುಹಾಕಿಸಿದ್ದರೆಂದು ತಿಳಿಸಿದರು. 

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಡಾ. ಬೈರಮಂಗಲ ರಾಮೇಗೌಡ “ಮಕ್ಕಳ ಸು ತ್ತ. ಲಘುವಾಗಿ ಕಾಣುತ್ತಿದ್ದ ದಿನಗಳಲ್ಲಿ 
ಮಕ್ಕಳ ಭಾವಕೋಶವನ್ನು ಅರಳಿಸುವ, ಮನದಲ್ಲಿ ಬಹುಕಾಲ ಉಳಿಯುವಂಥ, ಸೊಗಸಾದ ಪ್ರಾಸ ಲಯಗಳಿಂದ ಕೂಡಿದ ಪದ್ಯಗಳನ್ನು 
ರಾಜರತ್ನಂ ಬರೆದರು. ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾಗ ಪಠ್ಯಭಾಗವಾಗಿದ್ದ ಅವರ “ನಾಯಿಮರಿ ನಾಯಿಮರಿ ತಿಂಡಿಬೇಕೆ?”, “ಓಂದು 
ರಡು ಚತ ಹರಡು”, “ಹತ್ತು ಹತ್ತು ಇಪ್ಪತ್ತು. ತೋಟಕೆ ಹೋದನು ಸಂಪತ್ತು 4 , “ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ” 
ಪದ್ಯಗಳು ಈಗಲೂ ನೆನಪಿನಲ್ಲಿ ಉಳಿದಿದೆ. ಹಳಗನ್ನ ಡದಲ್ಲಿ ಪರಿಣಿತರಾಗಿದ್ದ ರಾಜರತ್ನಂ ಹೂಸಗನ ಡವನ್ನೂ ಸರಸಮಯವಾಗಿ ಬಳಸುತ್ತಿದ್ದರು. 
ನವ ಸಮನ್ವಯ ಅವರು ನಂಬಿ ನಡೆದ ಮೌಲ್ಮವಾಗಿತ್ತು. ಸ ಸಾಹಿತ್ಯ ೬11೬1 111 ಜನರಿಗೆ ಅವರು ಸಾಹಿತ್ಯವನ್ನು ಪರಿಚಯ 
ಮಾಡಿಕೊಟ್ಟ ರೀತಿ ನಮಗೆಲ್ಲ ಆದರ್ಶವಾಗುವಂಥದ್ದು. ಮೈಸೂರಿನಲ್ಲಿ ಹೆಂಡದ ಅಂಗಡಿಯ ದೃಶ್ಯಗಳನ್ನು ನೋಡಿದ ಪರಿಣಾಮವಾಗಿ 
ಯೆಂಡ್ಕುಡ್ಕ ರತ್ನ' ಅನನ್ಯ ಕೃತಿ ಹೊರಬಂತು” ಎಂದು ಹೇಳಿದರು. 

ಡಾ. ಪ್ರಭಾಕರ ಬೆಲವಾಡಿಯವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. 


(8064 | January 2023 Honganasu 


Vol. 10 Issue 9 


ಪದಚರಿತೆ ಘೆ £ 


ಒಂದಷ್ಟು ಪದಗಳ 
ಮೂಲಚೂಲಗಳ ಹುಡುಕಾಟ 


- ಡಾ. ಪಿ.ವಿ. ನಾರಾಯಣ 


ಷೋಡಶೋಪಚಾರ: ಈ ಸಂಸ್ಕೃತ ಸಮಾಸ ಪದದಲ್ಲಿ 
ಎರಡು ಭಾಗಗಳಿವೆ: ಷೋಡಶ ಮತ್ತು ಉಪಚಾರ. ದೇವರಿಗೆ 
ಮಾಡಬೇಕಾದ ಹದಿನಾರು ಬಗೆಯ ಸೇವೆಯನ್ನು ಇದು 
ಹೇಳುತ್ತದೆ: ವಚನಗಳಿಗಿಂತ ಹೆಚ್ಚು ಪ್ರಾಚೀನವಾದ ಕನ್ನಡ 
ಕಾವ್ಯಗಳಲ್ಲಿ ಇದರ ಉಲ್ಲೇಖವಿದ್ದಂತಿಲ್ಲ; ಹೀಗಾಗಿ ಇದು 
ಕ ಪರಿಕಲ್ಪನೆಯಿರಬಹುದು. ಬಸ ಸವಣ್ಣನ ವಚನವೊಂದರಲ್ಲಿ 
“ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು” 
ಎ೦ಬ ಮಾತು ದೊರೆಯುತ್ತದೆ. ಹಾಗೆಯೇ “ಅಷ್ಟವಿಧಾರ್ಚನೆ 
ಷೋಡಶೋಪಚಾರ ಸನ್ನಿಹಿತಂಗೆ ಅವಗುಣಗಳುಂಟೆ” ಎಂಬ 
ವಾಕ್ಯ ಚೆನ್ನಬಸವಣ್ಣನ ವಚನವೊಂದರಲ್ಲಿದೆ. ಸೋಮದೇವನ 
“ಉದ್ಭಟಕಾವ್ಯ'ದಲ್ಲಿ “ಷೋಡಶೋಪಚಾರದಿಂದೆ 
ಪೂಜೆಗೈದು ಶೀತರುಕ್‌ಚೂಡ ನೀಲಕಂಠದೇವನಂ” 
ಎಂಬ ವಾಕ್ಯವಿದೆ. ಆದಯ್ಯನೆಂಬೊಬ್ಬ ವಚನಕಾರನು 
“ಸೋಡಶೋಪಚರ್ಯ' ಎ೦ಬ ರೂಪವನ್ನು ಬಳಸುತ್ತಾನೆ 
(“ಅಷ್ಟವಿಧಾರ್ಚನೆ ಷೋಡಶೋಪ ಟಟ 
ಇಷ್ಟಲಿಂಗಧಾರಣದಿಂದಪ್ಪುದು ಧಾರಣಯೋಗ”). 
ಭೀಮಕವಿಯ "ಬಸವ ಪುರಾಣ'ದಲ್ಲಿ “ಸೋಡಶೋಚಾರ' 
(“ಅಷ್ಟವಿಧಾರ್ಚನೆ ಷೋಡಶೋಪಚಾರವಲ್ಲದೆ” 
“ಸೋಡಶೋಪಚರಣೆ' 
ಶಿವರಾತ್ರಿವಿಧಿಯಲಿ”) 


ಎಂಬ ಪ್ರಯೋಗದ ಜೊತೆ 
(“ಷೋಡಶೋಪಚರಣೆಯೆಸೆಯೆ 
ಎಂಬ ರೂಪವೂ ದೊರೆಯುತ್ತದೆ. ವಾಹನ, ಆಶನ, ಪಾದ್ಯ, 
ಅರ್ಯ, ಸ್ನಾನೋದ್ಧರ್ತನ, ವಸ್ತ್ರ ಉಪವೀತ, ಗಂಧ, ಧೂಪ, 
ದೀಪ, ನೈವೇದ್ಯ, ಆಚಮನ, ಫಲ, ತಾಂಬೂಲ ಮತ್ತು 
ಪ್ರದಕ್ಷಿಣಗಳು "ಗೌತಮ ಧರ್ಮಸೂತ್ರ'ವು ಹೇಳುವ ಹದಿನಾರು 


ಬಗೆಯ ಉಪಚಾರಗಳು. 
ಭಿನ್ನವಾದ ವಿವರವಿದೆ. ಮಹಾದೇವಿಯಕ್ಕನ ವಚನವೊಂದರಲ್ಲಿ 
ಇದರ ಪಟ್ಟಿ ಹೀಗಿದೆ: ಮಜ್ಜನ, ದೇವಾ೦ಗ, ಪರಿಮಳ, ಅಕ್ಷತೆ, 
ಪುಷ್ಪ, ಧೂಪ, ಆರತಿ, ಮೃಷ್ಟಾನ್ನ ಪಾನ, ಹಸ್ತಪ್ರಕ್ಷಾಲನ, 


ತಾಂಬೂಲ, ಆಸನ, ಸಂಗೀತವಾದ್ಯ, ಭೂಷಣ, ವಾಹನ ಮತ್ತು 
ಗೃಹ - “ಇಂತೀ ಹದಿನಾರು ತೆರದ ಭಕ್ತಿಯನು ಚರಲಿಂಗಕ್ಕೆ 


ಕೊಟ್ಟು ಆ ಚರಲಿಂಗಮೂರ್ತಿ ಭೋಗಿಸಿದ ಬಳಿಕ” ತಾನು 
ಭೋಗಿಸುವುದಾಗಿ ಹೇಳಿದೆ. ಎಂದರೆ ಇವುಗಳನ್ನೆಲ್ಲ ತಾನು 
ಅನುಭವಿಸುವುದಕ್ಕೆ ಮುಂಚೆ ಜ೦ಗಮನಿಗೆ ಅರ್ಪಿಸಬೇಕು 
ಎಂಬುದು ಭಕ್ತನ ನಿಲವು. ಕನ್ನಡದಲ್ಲಿ ವೀರಶೈವ 
ಕಾವ್ಯಗಳಲ್ಲಿ ಮಾತ್ರ “ಷೋಡಶೋಪಚಾರ'ದ ಉಲ್ಲೇಖ 


"ಧರ್ಮಸಿಂಧು'ವಿನಲ್ಲಿ ಇದಕ್ಕೆ 


ಬ೦ದಿರುವುದನ್ನು ಗಮನಿಸಿದರೆ ಇದು ವೀರಶೈವಕ್ಕೆ ವಿಶಿಷ್ಟವಾದ 
ಪರಿಕಲ್ಪನೆಯಿರಬಹುದೇ ಎಂಬ ಅನುಮಾನ ಬರುತ್ತದೆ. 


ಸಾಮಾನ್ಯ: ಇದು ಸಮಾನ ಎಂಬುದರಿಂದ ರೂಪಿತವಾದ 
ವಿಶೇಷಣ. “ಎಲ್ಲಕ್ಕೂ ಅನ್ವಯಿಸುವ' ಎಂದು ಇದರರ್ಥ. 
“ಸಾಮಾನ್ಯವಾಚಿಗಳನೀ ತೆಣದಿಂದ” ಎಂಬ “ಅಭಿಧಾನ 
ವಸ್ತುಕೋಶ'ದ ಮಾತಿನಲ್ಲಿ ಈ ಅರ್ಥವಿದೆ. "ಸಾಮಾನ್ಯಂ 
ಸರ್ವಶಾಸ್ತ್ರೇಷು' ಎಂಬುದನ್ನು ದುರ್ಗಸಿಂಹನು 

ಪಂಚತಂತ್ರ” ದಲ್ಲಿ “ಎಲ್ಲಾ ಶಾಸ್ತ್ರಂಗಳಲ್ಲಿ ಸಾಧಾರಣಂ”ಎಂದು 
ಅನುವಾದಿಸುತ್ತಾನೆ. “ಸಾಮಾನೈಜನ೦ಗಳನತಿಕ್ರಮಿಸ ಸಲೋಸ್ಕ 
ಮಾಗಿ ಅಳಿಪಿಲ್ಲದೆ ಉದ್ಯೋಗಂಗೆಯ್ತ ಮನುಷ್ಯರ ತೊಡೆ- 
ಯ ಮೇಲೆ ಲಕ್ಷ್ಮೀ ನೆಲಸಿಹಳು” ಎಂಬುದೂ ದುರ್ಗಸಿಂಹನ 
ಮಾತು. ಸಾಮಾನ್ಕನಿಯಮ, ಸಾಮಾನ್ಯಲಕ್ಷಣ ಮುಂತಾದ 
ಸಮಾಸಗಳಲ್ಲಿಯೂ ಇದು ಸ್ಫುಟವಾಗುತ್ತದೆ. ವಿಶೇಷವಲ್ಲದ್ದು 
ಸಾಮಾನ್ಯ. “ಯುಯು ಎಂಬುದು ಅಶ್ವಮೇಧದ ಹಯಮುಂ 
ಸಾಮಾನ್ಯ ಹಯಮುಮಕ್ಕುಂ” ಎಂಬುದೂ ಅಲ್ಲಿಯದೇ ವಿವರಣೆ. 
ಸಾಧಾರಣವಾದುದು ಎಂಬರ್ಥವೂ ಈ ಶಬ್ಧಕ್ಕಿದೆ (“ಸಾವಭೃತಂ 
ಸಾಮಾನ್ಯಂ ಕೇವಳಂ” "ಅಭಿಧಾನ ವಸ್ತುಕೋಶ”). “ಅಬ್ಬದಳಾಕ್ಷೀ 
ಪೇಟ ಸಾಮಾನ್ಯಮೇ ಬಗೆಯೆ ಭವತ್ವೇಶಪಾಶಪ್ರಪಂಚಂ” ಎಂಬ 
ಮಾತಿನಲ್ಲಿಯೂ ಈ ಅರ್ಥವಿದೆ. “ಸಾಮಾನ್ಯಮೇ' ಎಂಬುದು 
ಸಾಮಾನ್ಯವಲ್ಲ ಎಂಬುದನ್ನು ಧ್ವನಿಸುತ್ತದೆ. “ಸಾಮಾನ್ಯನಲ್ಲನಾತಂ 
ನೀಮಿದನವಧರಿಪುದು” ಎಂಬ ನೇಮಿನಾಥನ 
“ಅರ್ಧನೇಮಿಪುರಾಣ'ದ ಮಾತಿನಲ್ಲಿ ಸಾಮಾನ್ಯ ಎಂಬುದಕ್ಕೆ 
ಸಾಮಾನ ವ್ಯಕ್ತಿ ಎಂಬ ಅರ್ಥ ಹೊಮ್ಮುತ್ತದೆ. “ಸುಖಿಜಂಗಮ 


ಸಾಮಾನ್ಯ ಜಂಗಮ ಉಂಟೆ ಕೂಡಲಸಂಗಮದೇವ” ಎಂಬ 
ಬಸವಣ್ಣನ ಮಾತಿನಲ್ಲಿಯೂ ಈ ಅರ್ಥವಿದೆ. 

ಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧಾರಣ ಪ್ರಜೆಗೂ ಹೆಚ್ಚಿನ 

ಪ್ರವಾದ ಕಾರಣ ಇಂಗ್ಲಿಷ್‌ನಲ್ಲಿ ಸಾಮಾನ್ಯ ಪ್ರಜೆಯನ್ನು 

ಮನರ್‌' ಎಂದು ಕರೆಯುವ ವಾಡಿಕೆ ಇ 

ಇದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ "ಶೀಸಾಮಾನ್ಯ' ಎಂದು 

ಬಳಸಿದವರು ಕುವೆಂಪು. “ಶ್ರೀ ಸಾಮಾನ್ಯರ ದೀಕ್ಷಾಗೀತೆ” ಎಂಬ 


ತಮ್ಮ ಕವನದಲ್ಲಿ ಅವರು “ಶ್ರೀಸಾಮಾನ್ಯನೆ ಭಗವತ್‌ ಮಾನ್ಯಂ 


ಶ್ರೀಸಾಮಾನ್ಯನೆ ಭಗವದ್‌ ಧನ್ಯಂ ಸಾಮಾನ್ಯತೆ ಭಗವಂತನ ರೀತಿ 


ಸಾಮಾನ್ಯತೆ ದಿಟ ಭಗವತ್‌ ಪ್ರೀತಿ” ಎಂದು ಹೇಳಿದರು. ಇಲ್ಲಿ 
ಕುವೆಂಪು ಸಾಮಾನ್ಯತೆ ಎಂಬ ಶಬ್ದವನ್ನೂ ರೂಪಿಸಿಕೊಂಡಿದ್ದಾರೆ. 
ಸಾಮಾನ್ಯ ಎಂಬುದರ ಎರುದ್ಧಾರ್ಥಕವಾಗಿ ಅಸಾಮಾನ್ಯ ಎಂಬ 
ಪದವೂ ರೂಪಗೊಂಡಿದೆ. ಸಾಧಾರಣವಲ್ಲದ್ದು ಎಂಬುದು 
ಇದರರ್ಥ. “ಅಂದಾ ಮಹಿಮೆಯುತ್ತವಮೆಂಬುದು ಅಸಾಮಾನ್ಯಂ 
ಅದೃಷ್ಟಂ ಅಪೂರ್ವಂ ಅಶ್ರುತಪೂರ್ವಂ” ಎಂಬುದು ಪೊನ್ನನ 
“ಶಾಂತಿಪುರಾಣ'ದ ಮಾತು. 


Honganasu January 2023 


Vol. 10 Issue 9 


ಬಿಎಂಶ್ರೀ ಪ್ರತಿಷ್ಠಾನ ನಡೆದು ಬಂದ ದಾರಿ-೭ 
ಬಿ.ಆರ್‌. ರವೀಂದ್ರನಾಥ 
ಆಗಸ್ಟ್‌ ೨೦೨೨ ಸಂಚಿಕೆಯಿಂದ 
ಪ್ರತಿಷ್ಠಾನವನ್ನು ಕಟ್ಟಿ ಬೆಳಸಿದ ಮಹನೀಯರು 
ಶ್ರೀ ಡಿ.ವಿ.ಕೆ. ಮೂರ್ತಿ ಅವರು ಬಿಎಂಶ್ರೀ ಪ್ರತಿಷ್ಠಾನದ ಸ್ಥಾಪಕ ಸದಸ್ಯರಾಗಿದ್ದವರು. ಅವರ ಕಿರು 
ಶ್ರೀ ಡಿ.ವಿ.ಕೆ. ಮೂರ್ತಿ 
ಜನನ: ಮೇ ೩ ೧೯೨೬ 
ವಿದ್ವತ್ತು, ಓದಿನ ವಿಸ್ತಾರ, ದಟ್ಟ ಜೀವನಾನುಭವವಿರುವ, ನೂರಾರು ಪುಸ್ತಕಗಳನ್ನು ಪ್ರಕಟಿಸಿರುವ ಮೂರ್ತಿ ಅವರು ರಚಿಸಿರುವ 
ಕೃತಿಗಳು ಕೇವಲ ನಾಲ್ಕು. ಅವುಗಳಲ್ಲಿ ಒಂದು: ಮೆಕರೆಂಕೊ ಅವರ "ಲರ್ನಿಂಗ್‌ ಜು ಲಿವ್‌ ಬೃಹತ್‌ ಕಾದಂಬರಿಯ ಕನ್ನಡ ಅನುವಾದ. 
ಉಳಿದ ಮೂರು ಕೃತಿಗಳಲ್ಲಿ ಒಂದು - ಪರದೆಯ ಹಿಂದೆ - ವಿಡಂಬನೆ. ಇನ್ನೊಂದು ನೀಳ್ಗತೆ (ವೆ೦ಕಪ್ಪಯ್ಯನ ಕೊನೆಯ ಅಕ್ಷರಗಳು) 
ಮೂರನೆಯದು, ಜೀವನ ಮೌಲ್ಯ ಮತ್ತು ಸಾಹಿತ್ಯ. ಈ ಕೊನೆಯ ಪುಸ್ತಕ ಮೌಲಿಕ ಸಾಹಿತ್ಯ ಮೀಮಾಂಸೆ, ಚಿಂತನೆ. 

1 ಮುದ್ರಣ ಒಂದು ಮೋಹಕ ಕಲೆ, ಅಕ್ಷರ, ಪುಟ ವಿನ್ಯಾಸ, ಗುಣಾತ್ಮಕ ಮುದ್ರಣ - ಇಡೀ ಪುಸ್ತಕವೇ ಆಕರ್ಷಕ. ಈ ಪುಸ್ತಕಗಳನ್ನು 
ನೋಡಿದರೆ ಮೂರ್ತಿ ಅವರು ಪ್ರಕಾಶನವನ್ನು ಹೇಗೆ ತಮ್ಮ ಜೀವನ ಮೌಲ್ಯವಾಗಿ ಮಾಡಿಕೊಂಡಿದ್ದರು ಎ೦ಬುದು ಸ್ಪಷ್ಟವಾಗುತ್ತಿತ್ತು. 
ಮೂರ್ತಿ ಅವರ ಕೌಟುಂಬಿಕ ಹಿನ್ನೆಲೆ ವೈದಿಕ ಮನೆತನದ್ದು. ಅವರ ತಂದೆ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ. ಪಂಡಿತರತ್ನಂ ದೊಡ್ಡಬಳ್ಳಾಪುರ 

ಕೋಲಾರ ಜಿಲ್ಲೆಯ ಬೇತಮಂಗಲದವರಾದ) ವಾಸುದೇವಾಚಾರ್ಯರೆಂದರೆ ಆ ಕಾಲಕ್ಕೆ ದೊಡ್ಡ ಹೆಸರು. ದಕ್ಷಿಣ ಭಾರತದ ಹೆಸರಾಂತ ಪಂಡಿತರ ಬಳಿ ಅವರು 
ನ್ಯಾಯ ವೇದಾಂತಗಳನ್ನು ಕಲಿತಿದ್ದರು. ಮೈಸೂರಿನ ಸಂಸ್ಕ ತೆ ಮಹಾಪಾಠಶಾಲೆಯಲ್ಲಿ' ಮತ್ತು. ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. “ಗೀತಭಾವ' 
ಈ ಕೃತಿಯ ಪ್ರಕಾಶಕರು - ಡಿವಿಕೆ ಮೂತಿ ಅವರೇ) ಸೇರಿದಂತೆ ಕೆಲವು ಮಹತ್ವದ ಗ್ರಂಥಗಳನ್ನು ರಚಿಸಿದ್ದರು. ಈ ಹಿನ್ನೆ ರೆಯಳಿ' ಸಹಜವಾಗಿಯೇ ಮೂರ್ತಿ 
ಅವರು ಬಾಲ್ಯದಲ್ಲಿಯೇ ಸಂಸ್ಕೃತದ ವೇದೋಪನಿಷತ್ತುಗಳನ್ನು ಅಧ್ಯಯನಮಾಡಿದರು. ಸ್ವತಂತ್ರ ಅದ್ಯಯನದ. ನಂತರ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಕಾವ್ಯ 
ರೀಕ್ಷೆಯನ್ನು ಮಾಡಿಕೊಂಡರು. ಈ ಅವಧಿಯಲ್ಲಿಯೇ ಅವರಿಗೆ ಸಾಂಖ್ಯ ಲೋಕಾಯತ ತತ್ವಗಳ ಬಗ್ಗೆ ಆಸಕ್ತಿ ಮೂಡಿದ್ದು. ಮುಂದೆ ಮೂರ್ತಿ ಈ ತತ್ವಗಳನ್ನು 
ಆಳವಾಗಿ ಅಭ್ಯಾಸ ಮಾಡಿದರಲ್ಲದೆ ಇವುಗಳನ್ನೇ ತಮ್ಮ ಚಿಂತನೆಯ ತಳಹದಿಯನ್ನಾಗಿಯೂ ಮಾಡಿಕೊಂಡರು. 
ಮೂರ್ತಿ ಅವರಿಗೆ ಪ್ರಕಾಶನ ಉದ್ಯಮ ಅನಿವಾರ್ಯವಾಗಿಯೇನೂ ಇರಲಿಲ್ಲ. ಅವರ ಆಸಕ್ತಿಯ ವಿಷಯ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿಯೇ ಅವರು 
ಬಿ.ಎ. (ಆನರ್ಸ್‌) ಪದವಿಯನ್ನು ಪಡೆದರು. ಚಿನ್ನದ ಪದಕವನ್ನೂ ಗಳಿಸಿದರು. ಪ್ರತಿಭಾವಂತ ತರುಣನಾದ ಈತ ತಮ್ಮ ವಿಭಾಗದಲ್ಲಿ ಅಧ್ಯಾಪಕನಾಗಿ ಇರಬೇಕೆಂಬುದು 
ವಿಭಾಗದ ಮುಖ್ಯಸ್ಥರಾಗಿದ್ದ ಪ್ರೊ, ವಿ.ಎಲ್‌.ಡಿಸೋಜಾ ಅವರ" ಅಪೇಕ್ಷೆಯೂ ಆಗಿತ್ತು ಇವರ ಉತ್ತರ ಪತ್ರಿಕೆಗಳ ಬಾಹ್ಯ ಮೌಲ್ಯಮಾಪಕರಾಗಿದ್ದ ಬೊಂಬಾಯಿ 
ವಿಶ್ವವಿದ್ಯಾನಿಲಯದ ಎಸ್‌.ಕೆ. ಮುರ೦ಜನ್‌ ಈ ಉತ್ತರಗಳನ್ನು ಬರೆದ ತರುಣನನ್ನು ಎಷ್ಟು ಮೆಚ್ಚಿಕೊಂಡಿದ್ದರೆಂದರೆ ಹೇಗಾದರೂ ಮಾಡಿ ಈ ಪ್ರತಿಭಾವಂತನನ್ನು 
೦ಶೋಧನೆಗೆ ತೊಡಗಿಸಬೇಕೆಂದು ಪ್ರಯತ್ನಿಸಿದರು. "ಅರ್ಥಶಾಸ್ತ್ರದಲ್ಲಿ ಇರರ, ನಡೆಸುವಂತೆ ಪುಸಲಾಯಿಸಿದರು. ಅಗತ್ಯವಾದ ಶಿಷ್ಯವೇತನವನ್ನು ಕೊಡಿಸುವ 
ಜ ರವಸೆಯನ್ನೂ ನೀಡಿದರು. ಮುಂದೆ ಪ್ರಾಧ್ಯಾಪಕ ಹುದ್ದೆ ಘೆನೇ ತಾನಾಗಿ ದೊರೆಯುತ್ತದೆಂಬ ಮಾತನ್ನೂ 1.1. ಆದರೆ ಮೂರ್ತಿ ಅವರಿಗೆ ಅದು 
ವುದೂ ನವು ಕಾಣಿಸಲಿಲ್ಲ. ಬಿ.ಎ. ಮುಗಿದ "ನಂತರ ತಾವೇನು ಮಾಡಬೇಕು "ಎಂಬುದನ್ನು ಸರ್‌ ಆ ವೇಳೆಗಾಗಲೇ ನಿರ್ಧರಿಸಿಬಿಟ್ಟಿದ್ದರು. 
ಅದಕ್ಕೆ ಹಿನ್ನೆಲೆಯೂ ಇತ್ತು. ತಮ್ಮ ಹನ್ನೊಂದನೇ ವಯಸ್ಸಿನಿಂದಲೇ ಮೂರ್ತಿ ತಮ್ಮ ೬... ನಡೆಸುತ್ತಿದ್ದ “ಮಾಧವ ಅಂಡ್‌ ಸನ್‌ ಮತ್ತು 
ಆನಂದ್‌ ಬದರ್ಸ್‌' ಸಂಸ್ಥೆಗಳ ವಹಿವಾಟಿನಲ್ಲಿ ಆಸಕ್ತ ತೋರಿಸಿದ್ದರು. ಆ ಸಂಸ್ಥೆ ಸ್ಥೆಗಳು ಪ್ರಕಟಿಸಿದ್ದ. ಪುಸ್ತಕಗಳ ಮಾರಾಟ `ಹೊದಲಾದ ವ್ಯವಹಾರದಲ್ಲಿ "ತಮ್ಮನ್ನು 
ತೆ ಡಗಿಸಿಕೊಂಡಿದ್ದರು. ಯಾರ ಹಂಗೂ ಇಲ್ಲದೆ. ತಮಗನಿಸಿದ ರೀತಿಯಲ್ಲಿ ಬದುಕಬೇಕಾದರೆ ತಮ್ಮಡೇ ಆದ ಉದ್ಯಮವನ್ನು ಸೃಷ್ಟಿಸಿಕೊಳ್ಳಬೇಕೆಂಬ' ನಿರ್ಧಾರ 
ಅವರಲ್ಲಿ ಮೂಡಿತ್ತು. ಬಿ.ಎ. ಮುಗಿಸುವ ವೇಳೆಗ ಮೂರ್ತಿ ಅವರಿಗೆ ತಮ್ಮ ದಾರಿ ಸ್ಪಷ್ಟವಾಗಿ ಕಾಣಿಸಿತ್ತು. ಅವರು ಎಲ್ಲಿಯೂ ಹೋಗದೆ, ಮೈಸೂರಿನಲ್ಲಿಯೇ 
ನೆಲೆ ನಿಂತು ಪ್ರಕಾಶನ ಸಂಸ್ಥೆ ಸ್ಥೆಯನ್ನು ಆರಂಭಿಸಿದರು. ಆರಂಭದ ದಿನಗಳಲ್ಲಿ ಮೂರ್ತಿ ಕಾಗದ, ಲೇಖನ. ಸಾಮಗ್ರಿಗಳ ಮಾರಾಟಕ್ಕೆ ತೊಡಗಿ ಹಪ ಪ್ರಕಾಶನ 
೦ಸ್ಥೆಯನ್ನು ಆರಂಭಿಸಿದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ಮಹತ್ವದ ಕೊಡುಗೆಯಾಯಿತು. 


ಜೇ 


ಪರಿಚಯವನ್ನು ಇಲ್ಲಿ ನೀಡಲಾಗಿದೆ. 


ಶ್ರೀ ಕೆ.ಮೋಹನ್‌ ದೇವ್‌ ಆಳ್ವ- ಡಾ.ಎಂ.ಕೆ. ಶೈಲಜಾ ಆಳ್ವ ಸಂಗೀತ ಸ್ಪರ್ಧೆ 


ಶ್ರೀಮತಿ. ರಂಗನಾಯಕಮ್ಮ .-ಶ್ರೀ ಜಿ.ಸುಬ್ಬರಾವ್‌ ನೆನಪಿನ ಸಂಗೀತ 
ಕಾರ್ಯಕ್ರಾಮಕ್ಕಾಗಿ ದತ್ತಿ ನಿಧಿ. 
೧೯೧೨ ಅಕ್ಟೋಬರ್‌ ೧೦ರಂದು ಜನಿಸಿದ ದಿವಂಗತ ಶ್ರೀ ಜಿ. ಸುಬ್ಬರಾವ್‌ 


ಅವರು ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಲ್ಲಿ ತಮ್ಮ ಸ್ನಾತಕ ಪದವಿಯನ್ನು 


ಪಡೆದು, ಕರ್ನಟಕ ಸರ್ಕಾರದ ಸಚಿವಾಲಯದಲ್ಲಿ ಸೇವೆಸಲ್ಲಿಸಿ, ಸರ್ಕಾರದ 
ಅಧೀನ ಕಾರ್ಯದರ್ಶಿಯಾಗಿ ೧೯೬೬ರಲ್ಲಿ ನಿವೃತ್ತಿಹೊ೦ದಿದರು. ಶಿಸ್ಥಿನ ದಿನಚರಿ 
ಮತ್ತು ಸಮಯ ಪ್ರಜ್ಞೆಯನ್ನು ಬಹಳ ಕಟ್ಟುನಟ್ಟನಿಂದ ಪಾಲಿಸುತ್ತಿದ್ದರೆಂ 
ಖ್ಯಾತಿ ಇವರದ್ದು. ಈ ಹಿರಿಯ “ಮಗಳಾದ ಶ್ರೀಮತಿ. "ಸುನಂದ 
(೧೬ಮೇ ೧೯೪೨) ತಮ್ಮ ವಿದ್ಯಾಭ್ಯಾಸದ ನಂತರ ಸಂಗೀತವನ್ನು ದಿವಂಗತ 
ಡಿ.ಸುಬ್ಬರಾಮಯ್ಯನವರ ಬಳಿ ವಿದ್ಯಾರ್ಥಿಯಾಗಿ ಅಭ್ಯಾಸ ೬1 ಹಲವಾರ 
ಪ್ರಶಸ್ತಿ ಮತ್ತು ಬಹುಮಾನಗಳನ್ನು ಪಡೆದಿದ್ದಾರೆ. 


ಶ್ರೀಮತಿ ಸ ಅವರು ತಮ್ಮ ಮಾತಾಪಿತೃಗಳ ನೆನಪಿನಲ್ಲಿ ಜನವರಿಯಲ್ಲಿ 


ಒಂದು ದಿನ ಸಂಜೆ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲೆಂದು ಒಂದ 
ದತ್ತಿ ನಿಧಿಯನ್ನು ಸ್ಥಾಪಿಸಿದ್ದಾರೆ. 


ಶ್ರೀ ಕೆ. ಮೋಹನ್‌ ದೇವ್‌ ಆಳ್ವ 


ಆಚಾರ್ಯ ಪಾಠಶಾಲಾ ಶಿಕ್ಷಣದತ್ತಿಯ ಟ್ರಸ್ಟಿ ಮತ್ತು ಮೆಂಟಾರ್‌, 
ಬೆಂಗಳೂರು ಗಾಯನ ಸಮಾಜದೆ ಟ್ರಸ್ಟಿ, 3 ಕಂಠೀರವ ಫಿಲ್ಮ್‌ 
ಸ್ಟೂಡಿಯೋದ ನಿರ್ದೇಶಕರು. ಈ ಹಿಂದೆ ಭಾರತ ಫ್ರಾನ್ಸ್‌ ಸಾಂಸ್ಕೃತಿಕ 
ಸಂಘ, ಬೆ೦ಗಳೂರು, ಕರ್ನಾಟಕ ವಲಯದ ಅಧ್ಯಕ್ಷರು, ಬೆ೦ಗಳೂರು 
ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್‌ ಮತ್ತು ಭಾರತ ಸರ್ಕಾರದ 


ಫಿಲ್ಮ್‌ ಸೆನ್ಸಾರ್‌ ಬೋರ್ಡಿನ ಕರ್ನಾಟಕ ವಲಯದ ಸದಸ್ಯರು ಆಗಿದ್ದರು. 


ಡಾ| ಎಂ.ಕೆ. ಶೈಲಜಾ ಆಳ್ವ 

ಇವರು ಮಕ್ಕಳ ತಜ್ಞರು. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ 
ಸೀನಿಯರ್‌ ಸ್ಪೆಷಲೆಸ್ಟ್‌ ಆಗಿದ್ದರು. ಕರ್ನಾಟಕ ಸರ್ಕಾರದ ಆರೋಗ್ಯ 
ಇಲಾಖೆಯಲ್ಲಿ ರಕ್ತನಿಧಿ (ಬ್ಲಡ್‌ ಬ್ಯಾಂಕ್‌)ಗಳನ್ನು ಸ್ಥಾಪಿಸಿ, ಬೆಳೆಸುವಲ್ಲಿ 
ಹೆಚ್ಚಿನ ಕಾರ್ಯವನ್ನು ಮಾಡಿದ್ದರು. 


[Page 6 | January 2023 Honganasu 


Vol. 10 Issue 9 


ಇಎಸಿ. 


ಶೆ 7 ಆಹು ಅನಘ ಇ. 


- ಡಾ. ಪಿ.ವಿ. ನಾರಾಯಣ 


ಹಿಂದಿನ ಸಂಚಿಕೆಯಿಂದ 

ಎಂವಿಸೀ ಉತ್ತಮ ವ್ಯಕ್ತಿಚಿತ್ರಗಳನ್ನೂ ಬರೆದಿದ್ದಾರೆ; ಅವೆಲ್ಲ 
ಬೇರೆಬೇರೆಡೆ ಪ್ರಕಟವಾಗಿದ್ದವು. ಅವರು ತೀರಿಕೊಂಡ ಮೇಲೆ 
೧೯೯೦ ರಲ್ಲಿ ಚೆದುರಿಹೋಗಿದ್ದ ಹನ್ನೊಂದು ವ್ಯಕ್ತಿಚಿತ್ರಗಳನ್ನು 
ಒಟ್ಟಾಗಿಸಿ “ಪ್ರತಿಮಾಗ್ಯಹ' ಎಂಬ ಹೆಸರಿನಲ್ಲಿ ಪ್ರಕಟಿಸಲಾಗಿದೆ. 
ಸಂಕಲನದ ಹೆಸರು ಸಹಜವಾಗಿಯೇ ಭಾಸ ಕವಿಯ “ಪ್ರತಿಮಾ” 
ನಾಟಕದಲ್ಲಿನ ಪ್ರತಿಮಾಗ್ಯಹವನ್ನು ನೆನಪಿಗೆ ತರುತ್ತದೆ. ದಶರಥ 
ಸತ್ತಾಗ ಮಾವನ ಮನೆಯಿಂದ ಬರುವ ಭರತ ಅಯೋಧ್ಯೆಯನ್ನು 
ಹೊಗುವ ಮುನ್ನ ಊರ ಹೊರಗಿನ ಉಪವನದಲ್ಲಿ ಸುತ್ತಾಡುವ 
ಪ್ರಸಂಗ ಬರುತ್ತದೆ; ಅಲ್ಲಿರುವುದೆಲ್ಲ ತೀರಿಕೊಂಡವರ ಪ್ರತಿಮೆಗಳು; 
ಅಲ್ಲಿ ದಶರಥನ ಪ್ರತಿಮೆಯೂ ಇರುವುದನ್ನು ಕಂಡು ಭರತನಿಗೆ 
ನಡೆದಿರುವುದೇನು ಎಂದು ತಟ್ಟನೆ ತಿಳಿಯುತ್ತದೆ. ಅಂತೆಯೇ 
ಇಲ್ಲಿನ ಬರಹಗಳಿಗೆ ವಸ್ತುಗಳಾದವರೆಲ್ಲ ಹಿರಿಯರು, ಲೇಖ- 
ಕರ ದೃಷ್ಟಿಯಲ್ಲಿ ಆದರ್ಶ ಜೀವಿಗಳು (ರೋಲ್‌ ಮಾಡೆಲ್‌ಗಳು). 
ಇಲ್ಲಿನ ಹನ್ನೊಂದರಲ್ಲಿ ಒಂದನ್ನುಳಿದು ಮಿಕ್ಕವೆಲ್ಲ ಸಾಹಿತಿಗಳದು; 
ಹನ್ನೊಂದನೆಯದೆಂದರೆ ಚಿತ್ರಶಿಲ್ಲಿ ವೆಂಕಟಪ್ಪನವರದು. ಮಿಕ್ಕವರೆಲ್ಲ 
ಎಂವಿಸೀ ಅವರಿಗೆ ತುಂಬ ಹತ್ತಿರದಿಂದ ಪರಿಚಯವಿದ್ದವರು. 
ಕೆಲವರು ನೇರವಾಗಿ ಅವರಿಗೆ ಪಾಠ ಹೇಳಿದ ಗುರುಗಳು; 
ಮತ್ತೆ ಕೆಲವರು ಗುರುಸಮಾನರು; ಒಂದಿಬ್ಬರು ಓರಗೆಯವರು. 
ಸಾಮಾನ್ಯವಾಗಿ ಯಾರ ವ್ಯಕ್ತಿಚಿತ್ರ ರಚನೆಗೆ ತೊಡಗುತ್ತಾ- 
ರೋ ಮೊದಲಲ್ಲಿ ಅವರ ಹೊರನೋಟದ ವರ್ಣನೆಯನ್ನು 
ರೇಖಾಚಿತ್ರದಂತೆ ಮೂಡಿಸುವುದು ಎಂವಿಸೀ ಅವರ ಕ್ರಮ; 
ಅವರು ಚಿತ್ರಕಲೆಯಲ್ಲಿ ಆಸಕ್ತಿ ಮಾತ್ರವಲ್ಲದೆ, ಪರಿಶ್ರಮವನ್ನು 
ಹೊಂದಿದ್ದುದೂ ಇದಕ್ಕೆ ಕಾರಣ. ಅಚ್ಚಾದ ಪುಸ್ತಕದಲ್ಲಿ 
ಅವರೇ ರಚಿಸಿದ ಕೆಲವರ ರೇಖಾಚಿತ್ರವನ್ನೂ ಮುದ್ರಿಸಲಾಗಿದೆ. 
ಉಳಿದಂತೆ ಅವರ ಭಾವಚಿತ್ರವನ್ನು ನೀಡಿದೆ. ಗೋವಿಂದ ಪೈ 
ಅವರ ರೇಖಾಚಿತ್ರ ವರ್ಣನೆ ಹೀಗಿದೆ: “. ಅವರಿದು ಸ್ಥೂಲ 
ಶರೀರ, ಸ್ಥೂಲತೆಗೆ ತಕ್ಕ ಎತ್ತರ; ಎತ್ತರಕ್ಕೆ ತಕ್ಕ ದುಂಡು ಮುಖ, 
ಮುಖದ ಮಾಟಕ್ಕೆ ತಕ್ಕ ತುಂಬುಗೆನ್ನೆ ಅಗಲವಾದ ಹಣೆ; 
ಹಣೆಯ ಅಂಚಿನಲ್ಲಿ ತೂಗುವ ತುರುಗಲು ಹುಬ್ಬು; ಮುಂದಕ್ಕೆ 
ಚಾಚಿದ ಗೆಡ್ಡೆ ಮೂಗು; ಮೇಲ್ಲುಟಿಯನ್ನು ಮುಚ್ಚಲೆಳಸುವ, ಉಬ್ಬಿ 
ಬಾಗಿದ ಮೀಸೆ, ಉಪ್ಪುಮೆಣಸು ಬೆರಸಿದ ಬಣ್ಣದ್ದು: “ಕ್ರಾಪು' 
ಕತ್ತರಿಸಿದ ನರೆತ ಕೂದಲಿನ ದಪ್ಪತಲೆಯ ಮೇಲೆ ಸಣ್ಣದಾಗಿ 
ಕಾಣುವ ಬಿಳಿಯ ಖಾದಿ ಟೊಪ್ಪಿಗೆ; ಗುಜ್ಜು ಕೊರಳು. ಉಬ್ಬಿದ 
ಎದೆ; ತೊಟ್ಟದ್ದು ಉಟ್ಟದ್ದು ಒರಟು ಖಾದಿ ಬಟ್ಟೆಯ ಬನೀನು 
ಜುಬ್ಬ ಇಲ್ಲವೆ ಮೋಟು ಷರಟು.” ಹೀಗೆ ಬಣ್ಣಿಸಿಯಾದ ಮೇಲೆ 
ತಮ್ಮ ಮತ್ತು ತಮ್ಮ ನಾಯಕರ ನಡುವಣ ಸಂಬಂಧದ ಸ್ವರೂಪ 


ಪರಿಚಯ, ಅವರ ಸ್ವಭಾವ, ವಿಶಿಷ್ಟತೆ, ಅವರ ಕೆಲಸದ ಹಿರಿಮೆಗರಿಮೆ 
ಇತ್ಯಾದಿಗಳು ಬಣ್ಣನೆಗೊಂಡಿವೆ. ಒಂದು ರೀತಿಯಲ್ಲಿ ಈ ವ್ಯಕ್ತಿಚಿತ್ರಗಳ 
ಭಾಷೆ ಶೈಲಿ ಹಾಗೂ ವರ್ಣನೆಗಳ ಮೂಲಕ ಎಂವಿಸೀ ಮತ್ತವರ 
ನಾಯಕರ ನಡುವಣ ಸಂಬಂಧದ ಆಳವನ್ನು ಗುರುತಿಸಲು ಸಾಧ್ಯ; 
ಸ್ವಲ್ಪ ಮಟ್ಟಿಗೆ ಲೇಖನದ ದೀರ್ಫ್ಥತೆಯೂ ಅದನ್ನು ತೋರಿಸುತ್ತದೆ. 
ಇಲ್ಲಿನ ಲೇಖನಗಳಲ್ಲೆಲ್ಲ ವೆಂಕಣ್ಣಯ್ಯ ಮತ್ತು ತೀನಂಶ್ರೀ ಅವರ 
ಬಗೆಗಿನ ಲೇಖನಗಳು ಹೆಚ್ಚು ದೀರ್ಫ್ಥವಾದವು. ಅದಕ್ಕನುಗುಣವಾಗಿ 
ಅವರಿಬ್ಬರ ಜೊತೆಯೇ ಎಂವಿಸೀ ಅವರ ಒಡನಾಟ ಹೆಚ್ಚಾಗಿದ್ದುದು. 
ಇಲ್ಲಿರುವವರೆಲ್ಲರೂ ಅವರಿಗೆ ಪೂಜ್ಯರೇ; ಆದರೆ ವೆಂಕಣ್ಣಯ್ಯನವರ 
ಬಗ್ಗೆ ಲೇಖನ ಆರಂಭವಾಗುವುದೇ “ನನ್ನ ಪರಮ ಪೂಜ್ಯ ಗುರು” 
ಎಂದು, ಜೊತೆಗೆ ಲೇಖನದ ಶೀರ್ಷಿಕೆಯೂ "ಗುರುವಿನ ಒಂದು 
ಭಾವಚಿತ್ರ' ಎಂಬುದು. “ನನ್ನ ಮುಖ ಎತ್ತಿದಲ್ಲದೆ ಅವರ ಮುಖ 
ಕಣ್ಣಿಗೆ ಬೀಳುತ್ತಿರಲಿಲ್ಲ” ಎಂದು ಸಾಂಕೇತಿಕವಾಗಿ ಹೇಳುವ ಅವರು 
ಲೇಖನದುದ್ದಕ್ಕೂ ವೆಂಕಣ್ಣಯ್ಯನವರು ತಮಗೆ ಮಾರ್ಗದರ್ಶನ 
ಹಾಗೂ ಸಹಾಯಗಳನ್ನು ಮಾಡಿದ ಬಗೆಯನ್ನು ಮನದುಂಬಿ 
ನೆನೆಸಿಕೊಳ್ಳುತ್ತಾರೆ. ತಮ್ಮ ಓದು ಸಾಗಿದ್ದು, ಚಿತ್ರಕಲೆಯಲ್ಲಿ ಆಸಕ್ತಿ 
ಕೆರಳಿಸಿದ್ದು, ವೆಂಕಟಪ್ಪನವರ ಶಿಷ್ಯವೃತ್ತಿಗೆ ಶಿಫಾರಸು ಮಾಡಿದ್ದು, 
ಚಿತ್ರಕಲೆಯ ಅಭ್ಯಾಸಕ್ಕೆ ಶಾಂತಿನಿಕೇತನಕ್ಕೆ ಹೋಗಲು ಉತ್ತೇಜಿಸಿದ್ದು - 
ಹೀಗೆ “ತಮ್ಮ ಶಿಷ್ಯರಲ್ಲಿ ಅಡಗಿಕೊಂಡಿದ್ದ ಸಹಜ ಶಕ್ತಿಸಾಮರ್ಥ್ಯಗಳನ್ನು, 
ಪ್ರತಿಭಾವಿಶೇಷಗಳನ್ನು ಗುರುತಿಸಿ ಅವುಗಳ ಹೊರಹೊಮ್ಮುಗೆಗೆ ತಕ್ಕ 
ವಾತಾವರಣವನ್ನು ಕಲ್ಪಿಸಿ”ಕೊಡುತ್ತಿದ್ದ ಬಗೆ ಇವನ್ನೆಲ್ಲ ಲೇಖಕರು 
ಎದೆಯಾಳದಿಂದ ಬಣ್ಣಿಸುತ್ತಾರೆ. ಲೇಖನದ ಕೊನೆಯ ಸಾಲುಗಳು 
ಹೃದಯ ಕಲಕುವಂತಿವೆ: “ಉನ್ನತರಾದ, ಉದಾತ್ತರಾದ, ಪೂಜ್ಯ 
ವೆಂಕಣ್ಣಯ್ಯನವರ ಶಿಷ್ಯಪರಂಪರೆಯ ಕೊನೆಯ ಸಾಲಿನ ಕೊಟ್ಟ 
ಕೊನೆಯ ಕಿರಿಯ ಶಿಷ್ಯ ನಾನು. ಅವರ ಹೆಗಲೆಣೆಯಾಗಿ ನಿಂತವನಲ್ಲ, 
ನಿಲ್ಲಬಯಸಿದವನೂ ಅಲ್ಲ. ನನ್ನ ಪರಮಲಕ್ಷ್ಯ, ನನಗೆ ನಿಲುಕಿದ್ದು, ಅವರ 
ಅಡಿದಾವರೆಯ ದರ್ಶನ-ಅಂದು ನಿಜದಲ್ಲಿ, ಇಂದು ನೆನಪಿನಲ್ಲಿ.” 
ಅಂತೆಯೇ ತಮಗೆ ವಯಸ್ಸಿನಲ್ಲಿ ಬಹಳವೇನೂ 
ಹಿರಿಯರಾಗದಿದ್ದರೂ ಎಲ್ಲ ಹಂತದಲ್ಲಿಯೂ ತಮಗೆ ಮಾರ್ಗದರ್ಶನ 
ಮಾಡಿದ ತೀನಂಶ್ರೀ ಅವರ ಬಗೆಗೂ ಅವರಿಗೆ ಅಪಾರ ಗೌರವ. 
ಅವರನ್ನು “ಸ್ನೇಹಮೂರ್ತಿ' ಎಂದು ಕರೆಯುತ್ತಾರೆ. “ಅವರು ನನ್ನ 
ಹಿರಿಯ ಗೆಳೆಯ, ಹಿರಿಯಣ್ಣ, ಹಿತೈಷಿ, ಗುರು, ಬಂಧು-ಎಲ್ಲವೂ”, 
“ತೀನಂಶ್ರೀ ಬಹು ಸರಳಜೀವಿ, ಸರಳ ಎಂದರೆ ನೀರಸವಲ್ಲ”, 
ಮುಂತಾಗಿ ವರ್ಣಿಸುವ ಬಗೆಯಲ್ಲಿ ಅವರಿಬ್ಬರ ನಡುವಣ ತಿಳಿವಳಿಕೆ 
ಎಂಥದು ಎಂಬುದು ಅರಿವಿಗೆ ಬರುತ್ತದೆ. ಅವರ ಅಚ್ಚುಕಟ್ಟು, 
ಹೊರರೂಪುಗಳನ್ನು ವಿವರಿಸುವ ಬಗೆ, ತೀನಂಶ್ರೀ ಅವರ ವಿಮರ್ಶೆಯ 
ನೈಷ್ಟುರ್ಯ, ರಸಿಕ ಮನೋಭಾವ ಇವುಗಳನ್ನೆಲ್ಲ ಸ್ಫುಟವಾಗಿ ಚಿತ್ರಿಸುತ್ತಾರೆ. 
ಬಿಎಂಶ್ರೀ ಮತ್ತು ಡಿವಿಜಿ ಅವರ ಜೊತೆ ಎಂವಿಸೀ ಅವರಲ್ಲಿ ಹೆಚ್ಚಿನ 
ಸಲುಗೆಗೆ ಅವಕಾಶವಿರಲಿಲ್ಲ; ಆದರೆ ಸಾಕಷ್ಟು ಒಡನಾಟವಿತ್ತು ಬಿಎಂಶ್ರೀ 
ಅವರು ಹೊಸಕಾವ್ಯವನ್ನು ಪರಿಚಯಿಸುತ್ತಿದ್ದ ರೀತಿ, ಬೆ೦ಗಳೂರಿನಲ್ಲಿ 
ಇಂಗ್ಲಿಷ್‌ ಪ್ರಾಧ್ಯಾಕರಾಗಿದ್ದರೂ ಗೌರವ ಕನ್ನಡ ಪ್ರಾಧ್ಯಾಪಕರಾಗಿ 
ಮೈಸೂರಿಗೆ ಬಂದು ಕನ್ನಡ ಎಂ.ಎ. ವಿದ್ಯಾರ್ಥಿಗಳಿಗೆ “ಪಾಠಪ್ರವಚನ 
ಸಪ್ತಾಹ'ವನ್ನು ನಡೆಸಿಕೊಡುತ್ತಿದ್ದ ವೈಖರಿ - ಒಂದು ವಾರ ಪೂರ್ತಿ, 


11011887850 January 2023 


Vol. 10 Issue 9 


ದಿನಕ್ಕೆ ಕನಿಷ್ಠಪಕ್ಷ ಐದು ಗಂಟೆಗಳ ಕಾಲ ಮಾಡುತ್ತಿದ್ದ ಪಾಠಗಳು 
— ಕನ್ನಡಕ್ಕೆ ಅವರು ನೀಡಿದ ಕೊಡುಗೆಯನ್ನು “ಹಳಗನ್ನಡದ 


ನಾಡೋಜ ಪಂಪ; ಹೊಸಗನ್ನಡದ ನಾಡೋಜ, ಬಿಎಂಶ್ರೀ” 


ಎಂದು ಸಂಕ್ಷೇಪವಾಗಿ ಹೇಳುವ ಬಗೆ - ಬಿಎಂಶ್ರೀ ಅವರ 
ವಿದ್ವತ್‌ಕಾರ್ಯದ ಸ್ವರೂಪವನ್ನು ಪರಿಚಯಿಸುತ್ತದೆ (ಬಿಎಂಶ್ರೀ 


ಅವರ ಬಗೆ ಎಂವಿಸೀ ಅವರೇ ಇತರತ್ರ ನಾಲ್ಕಾರು ಲೇಖನಗಳನ್ನು 


ಬರೆದಿದ್ದಾರೆ). ಹಾಗೆಯೇ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕಾರ್ಯದರ್ಶಿಯಾಗಿದ್ದ ಕಾಲದಲ್ಲಿ ಅದರ ಉಪಾಧ್ಯಕ್ಷರಾಗಿದ್ದ 


ಡಿವಿಜಿ ಅವರ ಮುಂಗೋಪ, ಕಠಿಣ ನಡವಳಿಕೆ, ಆದರೆ “ಹಲಸಿನ 
ಹಣ್ಣಿನ ಮೈಮೇಲೆ ಮುಳ್ಳು ಉ೦ಟು; ಮುಟ್ಟಲು ಒರಟು, ಆದರೆ 
ಅದು ಗೊಬ್ಬಳಿ ಮುಳ್ಳಲ್ಲ; ಒಳಗಿನ ತೊಳೆ ಎಷ್ಟು ಮಧುರ!” ಎಂದು 
ಅವರ ಸ್ವಭಾವವನ್ನು ಚಿತ್ರಿಸುವ ಪರಿ; ಎಆರ್‌ಕೃ ಅವರ ಹೇಳದೆ 
ಮಾಡುವ ಉಪಕಾರಮನೋಭಾವ, "ಕಲಾತಪಸ್ಥಿ' ವೆಂಕಟಪ್ಪನವರ 


ನಿಷ್ಠುರ ಶಿಸ್ತು, ಅವರ ಬಣ್ಣಗಾರಿಕೆಯ ವೈಶಿಷ್ಟ್ಯ; ಬೇಂದ್ರೆಯವರನ್ನು 
“ಚಾರಣಕವಿ' ಎಂದು ಕರೆದು, ಅವರ ಕವನದ ಓದುಗಾರಿಕೆಯನ್ನು 


“ಅವರ ಕಾವ್ಯಕ್ಕೆ ಒಂದು ಜೀವಂತ ಆಕಾರ ಕೊಟ್ಟದ್ದು ಅವರ 
ಕ೦ಠ, ಅಚ್ಚಿನ ಮನೆ ಅಲ್ಲ; ಅವರಿಗೆ ಜನಪ್ರೇಮವನ್ನು ಸಂಪಾದಿಸಿ 
ಕೊಟ್ಟದ್ದು ಓದುಗರ ಕಣ್ಣಲ್ಲ. ವಿಮರ್ಶಕರ ವಿವೇಕ ಅಥವಾ 
ಅವಿವೇಕ ಅಲ್ಲ, ಕೇಳುಗರ ಕಿವಿ, ಬಿಚ್ಚಿದ ಮನಸ್ಸು ತೆರೆದ 


ಹೃದಯ” ಮುಂತಾಗಿ ತಮ್ಮ ಅಭಿಪ್ರಾಯವನ್ನು ಮನದಟ್ಟು 
ಮಾಡುವ ಬಗೆ; ಮಾಸ್ಕಿಯವರ ಔದಾರ್ಯ, “ಈ ಸಂಶೋಧನೆ, 


ಅನ್ವೇಷಣೆ ಎನ್ನುವುದು ಹೆಗ್ಗಣ ಬಿಲ ತೋಡಿದ ಹಾಗೆ” ಎಂದು 
ನವಿರಾಗಿ ತಮ್ಮ ಅಭಿಪ್ರಾಯ ಹೇಳುವ ರೀತಿ; ವಿಸೀ ಅವರ 
ಹೊರರೂಪಿಗೆ ಅನುಗುಣವಾದ ಆಂತರಿಕ ಅಚ್ಚುಕಟ್ಟು. ರಾಜರತ್ನಂ 


ಅವರ ಒಡನಾಟ, ಅವರ ಕೃತಿಗಳಿಗೆ ನಿಡುಗಾಲ ರೇಖಾಚಿತ್ರಗಳನ್ನು 


ಬರೆದುಕೊಟ್ಟು ಸಂಭಾವನೆಯನ್ನು ಪಡೆದೂ ವ್ಯಾವಹಾರಿಕವಾಗದ 
ತಮ್ಮಿಬ್ಬರ ಸ್ನೇಹ - ಇವನ್ನೆಲ್ಲ ಎಂವಿಸೀ ಮನೋಜ್ಞವಾಗಿ 
ಚಿತ್ರಿಸುತ್ತಾರೆ. (ಮುಂದುವರೆಯುವುದು) 
ಹೊಂಗನಸು 
ಅ. ಎ೦. ಶ್ರೀ ಪ್ರತಿಷ್ಟಾನದ ತಿ೦ದಆ ವಾರ್ಶಾಖಶ್ರ 


ದಯುವಿಟ್ಟು ಇ೦ದದಾರರಾಗಿ 
ಐದು ಎರ್ಷದಜ ಇ೦ದಾ ರೂ. 1೦೦/- ಮಾತ್ರ 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI PRATISHTANA, 


HONGANASU KANNADA MONTHLY 
RNINo. KAR/KAN/2015/64049 
REGISTERED 


ost office Registration No.RNP/KA/BGS/2229/2021-2023 dt. 


28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 


Date of publishing and Posting : 30-12-2022 


ಶ್ರೀ ಬಿ.ಎಸ್‌ ಗೋಪಾಲರಾವ್‌ ಮತು ಶ್ರೀಮತಿ 
ವೇದವತಿಬಾಯಿ ಸ್ಮಾರಕ ದತ್ತಿ” 


ಸಾಹಿತ್ಯ- ಸಂಸ್ಕೃತಿಪ್ರಿಯರಾದ ದಿ॥ ಶ್ರೀ ಬಿ.ಎಸ್‌. ಗೋಪಾಲರಾವ್‌ 
ಮತ್ತು ಶ್ರೀಮತಿ ವೇದವತಿಬಾಯಿ ಅವರ ಸ್ಮರಾಣಾರ್ಥವಾಗಿ ಪ್ರತಿವರ್ಷ 
ಜನವರಿ . ತಿಂಗಳಲ್ಲಿ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು 
ಏರ್ಪಡಿಸಬೇಕೆಂದು ಶ್ರೀಮತಿ ಬಿ.ಜಿ.ಕುಸುಮ ಮತ್ತು ಒಡಹುಟ್ಟಿದವರು. 
ಸೇರಿ ಈ ದತ್ತಿ ಸ್ಥಾಪನೆಯನ್ನು ಸ್ಥಾಪಿಸಿದ್ದಾರೆ. 


ದಿ. ಶ್ರೀಮತಿ ಬಿ.ಜಿ.ಕುಸುಮ 

ಜನನ ೧೯೩೩ - ನಿಧನ ಸೆ ಸೆಪ್ಟಂಬರ್‌ OS 

ವಿಜ್ಞಾ ಶಿಕ್ಷಣದಲ್ಲಿ ಅತೀವ ಶ್ರದ್ಧೆ ಮತ್ತು ಕಲೆಯಲ್ಲಿ ಅಪಾರ ಆಸಕ್ತಿ 
ಇವೆರಡರ “ಸಾಂಗತ್ಯಕ್ಕೆ ಬಿ.ಜಿ.ಕುಸುಮಾ ಅವರ ವ್ಯಕ್ತಿತ್ವವೇ ಒಂದು 
ಉತ್ತಮ ಉದಾಹರಣೆ. ದಿ. ಬಿ.ಜಿ.ಕುಸುಮಾ ಅವರು” ಇಪ್ಪತ್ತೈದು 
ವರ್ಷೆಗಳ ಕಾಲ ಮಕ್ಕಳಿಗೆ ಬೇಸಿಗೆ ವಿಜ್ಞಾನ ಶಿಬಿರಗಳನ್ನು ನಡೆಸಿದ್ದರು. 
ನಾಳೆಯ ಪೀಳಿಗೆಯಲ್ಲೆ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವ ಹಂಬಲ 
ಹೊಂದಿದ್ದರು. ಹಾಗೆಯೇ ಪ್ರಸಿದ್ಧ ಗಮಕಿಗಳ ಕಾವ್ಯವಾಚನಕ್ಕೆ ವ್ಯಾಖ್ಯಾನ 
ಮಾಡುವ ಆಸಕ್ತಿ ಹೊಂದಿದ್ದರು. ಶಿಕ್ಷಕಿ. ಸಂಘಟಕಿ, ವಿಜ್ಞಾನ ಪ್ರಚಾರಕಿ, 
ಸಾಮಾಜಿಕ ಕಾರ್ಯಕರ್ತೆ” ಮತ್ತು" ಕಾವ್ಯವಾಚನ ವ್ಯಾಖ್ಯಾನಕಾರ್ತಿ 
ದಿ.ಕುಸುಮಾ ಅವರು ಸದಾ ಜನರ ಒಳಿತನ್ನು ಬಯಸುತ್ತಿದ್ದರು. ಬಡ 
ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ. ಮಹಿಳೆಯರ ಆರೋಗ್ಯ. ರಕ್ಷಣೆಗೆ ಸೆಂದಿಸಲೆಂದೇ 
ಅವರು ಓಂದು" ಸೌಮಾಜಿಕ ಸೇವಾ ಟ್ರಸ್ಟ್‌ ಸ್ಥಾಪಿಸಿದ್ದಾರೆ. ವಿಜ್ಞಾ 

ವಿಷಯಗಳನ್ನು ಕುರಿತು ಸರಳ ಭಾಷೆಯಲ್ಲಿ ಲೇಖನಗಳೆನ್ನು ಬರೆ- 
ಯುತ್ತಿದ್ದ ಅವರು ಕನ್ನಡ ಮಹಾಕಾವ್ಯಗಳ ರಸಪ್ರಸಂಗಗಳನ್ನು ನಮ್ಮ 
ಮುಂದಿದ್ದಾರೆ. ಮಕ್ಕಳ: ಕಥೆಗಳ ಅವರ ಎರಡು ಸಂಗ್ರಹಗಳು, ಓದುಕಿಗೆ 
ಬೇಕಾದ "ಸಂಗತಿಗಳನ್ನು ತಿಳಿಸಿಕೊಡುತ್ತವೆ. ಕುಸುಮಾ ಅವರ ಬಹುಮುಖ 
ಆಸಕ್ತಿಗೆ “ವ್ಯಾಖ್ಯಾನ *ವಶಾರದೆ' ವಿರುದು, ಗಾರ್ಗಿ ಪ್ರಶಸ್ತಿ ಮತ್ತು 
ಎನ್‌ಸಿಇಆರ್‌ಟಿ ಪ್ರಶಸ್ತಿ ಮುಂತಾದವು ಸಂದಿವೆ. ದಿ. ಬಿ.ಜಿಸುಸುಮಾ 
ಅವರು ಬಿ.ಎಂ. ಶ್ರೀ. ಪ್ರತಿಷ್ಠಾನದಲ್ಲಿ ಸರ್‌.ಸಿ.ವಿ. ರಾಮನ್‌ ಸ್ಮಾರಕ ವಿಜ್ಞಾನ 
ಉಪನ್ನಾಸ ದತ್ತಿ ಮತ್ತು ದಿವಂಗತ ಬಿ.ಎಸ್‌ ಗೋಪಾಲರಾವ್‌ ಮತ್ತು 
ಶ್ರೀಮತಿ ವೇದನತಿಬಾಮಿ ಗಮಕ ಕಾರ್ಯಕ್ರಮ ದತ್ತಿ ಎಂಬ ಎರಡು 
ಪ್ರತ್ಯೇಕ ದತ್ತಿಗಳನ್ನು ಸ್ಥಾಖಿ ಸಿರುತ್ತಾರೆ. 


B.M.Sri Pratishtana Road, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೯೯೭೨೮೧೨೧೨೭ 


Paged | January 2023 Honganasu 


Vol. 10 Issue 9 


